ಕರ್ನಾಟಿಕ ವಿಧಾನ ಪರಿಷತ್ತು 


1. ಸದಸ್ಯರ ಹೆಸರು 
2 ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯ 


ಶ್ರೀ ಮಂಜುನಾಥ ಭಂಡಾರಿ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 
1572 


3. ಉತ್ತರಿಸಬೇಕಾದ ದಿನಾಂಕ 11-03-2022 

ಪ್ರ. ಪುಶ್ನೆ "ಉತ್ತರ 

ಸಂ. 

ಅ) | ಮಹಾತ್ಮಗಾಂಧಿ ರಾಷ್ಟ್ರೀಯ , ಗ್ರಾಮೀಣಾ ; ಕ 
ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಮತಿಸಲ್ಪಟ್ಟಿ 
ಅನುಮತಿಸಲಾದ ಸಾಮೂಹಿಕ ಮತು ಸಮುದಾಯ ಮತ್ತು ಮವೈಯಕಿಕ ಕಾಮಗಾರಿಗಳ ಪಟ್ಟಿಯನ್ನು 


ವೈಯಕಿಕ ಕಾಮಗಾರಿಗಳು ಯಾವುವು; ವೈಯಕ್ತಿಕ 
ಕಾಮಗಾರಿಗಳನ್ನು ಪಡೆಯಲು ಅರ್ಹತೆಗಳೇನು; 
(ಮೈಯಕಿಕ ಕಾಮಗಾರಿಗಳ ಘಟಕ ವೆಚ್ಚ ಮತ್ತು 
ಘಟಕದ ಅಳತೆಯ ಕುರಿತು .ಮಾಹಿತಿಯನ್ನು. 
ನೀಡುವುದು. 


ಅನುಬಂಧ-1ರಲ್ಲಿ ಲಗತ್ತಿಸಿದೆ. (ಒಟ್ಟು 260 ಕಾಮಗಾರಿಗಳ 
ಪಟ್ಟಿ) ಸದರಿ ಪಟ್ಟಿಯಲ್ಲಿ ವೈಯಕಿಕ ಕಾಮಗಾರಿಗಳನ್ನು 


ಹಾಗೂ ಸಮುದಾಯ ತಾವಾರಕಲಪಿ ಪ್ರತ್ಯೇಕವಾಗಿ 
ತೋರಿಸಲಾಗಿದೆ. 
1. ವೈಯಕ್ತಿಕ ಕಾಮಗಾರಿಗಳನ್ನು ಈ ಕೆಳಕಂಡ 


ಪುವರ್ಗಗಳಿಗೆ ಸೇರಿದ ಫಲಾನುಭವಿಗಳು ತಮ್ಮ 
ಜಮೀನುಗಳಲ್ಲಿ ತೆಗೆದುಕೊಳ್ಳಲು ಅರ್ಹರಿರುತ್ತಾರೆ. 
ಪರಿಶಿಷ್ಟ ಜಾತಿ - 
ಪರಿಶಿಷ್ಠ ಪಂಗಡ 
ಅಲೆಮಾರಿ ಜನಗಳು 
ಪ್ರಕಟಣೆಯಿಂದ ತೆಗೆದುಹಾಕಿದ ಬುಡಕಟ್ಟು 4 
ಜನಾಂಗದವರು 
«. ಬಡತನರೇಖೆ ಕೆಳಮಟ್ಟದಲ್ಲಿ “ಇರುವ ಇತರೆ |. 
ಕುಟಿಂಬಗಳು 
ಸ್ತೀ ಪ್ರಧಾನ ಕುಟುಂಬಗಳು 
ವಿಕಲಚೇತನ ಪ್ರಧಾನ ಕುಟುಂಬಗಳು 
ಭೂಸುದಾರಣಾ ಫಲಾನುಭವಿಗಳು 
ಇಂದಿರಾ ಆವಾಜ್‌ 
ಫಲಾನುಭವಿಗಳು 
]. ಅನುಸೂಚಿತ ಬುಡಕಟ್ಟುಗಳ ಮತ್ತು ಇತರೆ 
ಪಾರಂಪರಿಕ ಅರಣ್ಯವಾಸಿಗಳ ಅರಣ್ಯ 
ಹಕ್ಕುಗಳನ್ನು ಮಾನ್ಯಮಾಡುವ ಅಧಿನಿಯಮ 
"2006 (2007 ರ2) 


k. ಕೃಷಿ ಯಣ ಮನ್ನ ಮತ್ತು ಖಣ ಪರಿಹಾರ 
ಯೋಜನೆ ೭008ರಲ್ಲಿ ವಿವರಿಸಿದಂತೆ ಸಣ್ಣ ಮತ್ತು 
ಅತಿಸಣ್ಣ ರೈತರು". 

2. ಅರ್ಹತೆಗೆ ಇತರೆ ಷರತ್ತುಗಳು: 


a ಮೊದಲಿಗೆ ಫಲಾನುಭವಿಯ ಕುಟುಂಬದವರು 
ಸೊಂದಾಯಿತ ಉದ್ಯೋಗ ಚೀಟಿದಾರರಾಗಿರಬೇಕು. 


\ 
\ 


೧೧ ದಾರಿ 


ನಾವ್‌ ದ್‌ 


ಯೋಜನೆಯ 


b. ಫಲಾನುಭವಿಯ ಕುಟುಂಬದಿಂದ, ಕನಿಷ್ಠ ಒಬ್ಬ 
ಸದಸ್ಯರು, ವೈಯುಕಿಕ ಕಾಮಗಾರಿಯಲ್ಲಿ ಕೆಲಸ 
ನಿರ್ವಹಿಸಬೇಕು. | 

ವೈಯಕ್ತಿಕ ಕಾಮಗಾರಿಗಳ ಘಟಕ ವೆಚ್ಚ ಮತ್ತು ಘಟಕದ ಅಳತೆ 
ಮಾಹಿತಿಯ ವಿವರಗಳನ್ನು ಅನುಬಂಧ -2ರಲ್ಲಿ ಲಗತ್ತಿಸಿದೆ. 


ಕೆಲಸೆ ಕೋರಿ ಅರ್ಜಿ ಸಲ್ಲಿಸಿದ 15 ದಿನಗಳು ಅಥವಾ 


ಆ) | ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣಾ | ಕ 
ಉದ್ಯೋಗ ಖಾತರಿ ಯೋಜನೆಯಡಿಯಲ್ಲಿ ಅರ್ಜಿಯಲ್ಲಿ ಕೆಲಸ ಕೋರಿದ ದಿನಾಂಕ, ಇವುಗಳಲ್ಲಿ ಯಾವುದು | 
ನಿರುದ್ಯೋಗ. ಭತ್ಯೆ ನೀಡಬೇಕಾದ ಪ್ರಕರಣಗಳು | ನಂತರವೋ, ಆ ದಿನಾಂಕದೊಳಗಾಗಿ ಉದ್ಯೋಗ ನೀಡದಿದ್ದಲ್ಲಿ, 
ಯಾವುವು; ನಿರುದ್ಯೋಗ ಭತ್ಯೆ ನೀಡಬೇಕಾಗುತ್ತದೆ. 

ಇ) | ಕಳೆದ 2 ವರ್ಷಗಳಿಂದ ಸದರಿ 

"| ಯೋಜನೆಯಡಿಯಲ್ಲಿ 15 ದಿನಗಳಾದರೂ ಕೂಲಿ | KN ' 

ಹಣ ಪಾವತಿಯಾಗದ ಪ್ರಕರಣಗಳ ಸಂಖ್ಯೆ ! ಕೋರಿದ ಮಾಹಿತಿಗಳನ್ನು ಅನುಬಂಧದಲ್ಲಿ-3 ಮತ್ತು 4ರಲ್ಲಿ 
1 ಐಷ್ಟು; ನಿಗದಿತ ಅವಧಿಯಲ್ಲಿ ಗ್ರಾಮ | ಲಗತ್ತಿಸಿದೆ. 
— ಪಂಚಾಯತಿಗಳು ಹಾಜರಾತಿ ಮತ್ತು ಅಳತೆ 

ಪುಸಕವನ್ನು ದಾಖಲಿಸಿ' ಅನ್‌ಲೈನ್‌ನಲ್ಲಿ 

ದಾಖಲಿಸಿದರೂ ಕೂಲಿ ಹಣ ಪಾವತಿಸದ 

ಪುಕರಣಗಳೆಷ್ಟು: ಪಾವತಿಸಬೇಕಾದ ಕೂಲಿ 

ಹಣವೆಷ್ಟು; (ಜಿಲ್ಲಾವಾರು ಮತ್ತು ವರ್ಷವಾರು 

ಮಾಹಿತಿಯನ್ನು ನೀಡುವುದು) 

ಈ) |ಈ ಪ್ರಕರಣಗಳಲ್ಲಿ ವಿರುದ್ಯೋಗ ಭತ್ಯೆಯನ್ನು | ಸದರಿ ಪ್ರಕರಣಗಳಲ್ಲಿ ನಿರುದ್ಯೋಗ ಭತ್ಯೆ ವೀಡುವ ಪುಶ್ನೆ 
ನೀಡಲಾಗಿದೆಯೇ; (ಇಲ್ಲವಾದ್ದಲ್ಲಿ ಕಾರಣವನ್ನು | ಉದ್ಭವಿಸುವುದಿಲ್ಲ. ಕಾರಣ ಕೂಲಿ ವೇತನವನ್ನು 15ದಿನಗಳ 
ಒದಗಿಸುವುದು) ಒಳಗಾಗಿ ಪಾವತಿ ಮಾಡದಿದ್ದಲ್ಲಿ ಇಂತಹ ಪ್ರಕರಣಗಳಲ್ಲಿ 

\ ವಿಳ೦ಬ ಪರಿಹಾರ ಭತ್ಯೆಯನ್ನು ನೀಡಲಾಗುವುದು. 

ಉ) |ಗ್ರಾಮ ಪಂಚಾಯತ್‌ಗಳಿಗೆ ಸರ್ಕಾರದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಗ್ರಾಮ 

ನೀಡುವ "ಅನುದಾನವೆಷ್ಟು; ಗ್ರಾಮ | ಪಂಚಾಯಿತಿಗಳಿಗೆ ವಾರ್ಷಿಕವಾಗಿ ಸಿಗುವ ಅನುದಾನದ 


ಪಂಚಾಯತ್‌ಗಳ ವೀರು ಸರಬರಾಜು ಮತ್ತು 
ದಾರಿ ದೀಪಗಳ ಕೆಲಸಗಳಿಗೆ ಈ ಅನುದಾನವನ್ನು 
ಬಳಸಿಕೊಳ್ಳಲಾಗುತ್ತಿದೆಯೇ; ಒಂಡು ವೇಳೆ ಈ 
ಅನುದಾನವನ್ನು ಬಳಸಿಕೊಂಡಲ್ಲಿ ಗ್ರಾಮ 
ಪಂಚಾಯತಿಯ ಅನುದಾನದಲ್ಲಿ ಉಳಿಯುವ 
ಮೊತ್ತವೆಷ್ಟು; ಹಾಗೂ - ಪಂಚಾಯತ್‌ಗಳಲ್ಲಿ 
ಕುಡಿಯುವ ನೀರಿಗೆ ವ್ಯಯವಾಗುವ "ವಿದ್ಯುತ್‌ 
ಜ್ವಕ್ತಿಗೆ (ಯುನಿಟ್‌ . ಒಂದರಂತೆ) ತಗಲುವ 
ವೆಚ್ಚವೆಷ್ಟು: ಹಾಗೂ ದಾರಿ ದೀಪದ ವಿದ್ಯುತ್‌ 


| ಜ್ವಕ್ತಿಗೆ ತಗಲುವ ಪೆಚ್ಚವೆಷ್ಟು: ಇವೆರಡು ಮೂಲ 


ಸೌಕರ್ಯಗಳೇ ಆಗಿದ್ದು, ಈ ರೀತಿಯ ವ್ಯತ್ಯಾಸವು 
ಸರ್ಕಾರದ. ಗಮನೆ ಬಂದಿದೆಯೇ; ಬಂದಿದ್ದಲ್ಲಿ: 
ಕೈಗೊಂಡ ಕ್ರಮವೇನು? 


ವಿವರ ಈ ಕೆಳಕಂಡಂತಿದೆ. 


ಅನುದಾನದ ಮೊತ್ತ 


ಕೃ. 1] ಯೋಜನೆ! 

ಸಂ. | ಕಾರ್ಯಕ್ರಮ 

01 |! ಶಾಸನಬದ್ದ ರೂ.10 ರಿಂದ 12 ಲಕ್ಷಗಳು 
ಅನುದಾನ ಗ್ರಾಮ ಪಂಚಾಯಿತಿ 

ಒಂದರಂತೆ 

02 |15ನೇ ಹಣಕಾಸು| ಜನ ' ಸಂಖ್ಯ ಮತ್ತು 
ಆಯೋಗದ ಭೌಗೋಳಿಕ . ಪ್ರದೇಶದ 
ಅನುದಾನ ಆಧಾರದ ಮೇಲೆ ರೂ. 20- 

30 ಲಕ್ಷಗಳು. 

03 | ಮಹಾತ್ಮಗಾಂಧಿ |ಪ್ರತಿ ಗ್ರಾಮ 
ರಾಷ್ಟ್ರೀಯ ಪಂಚಾಯಿತಿಯಲ್ಲಿನ 
ಗ್ರಾಮೀಣ ಕಾರ್ಮಿಕ ಆಯವ್ಯಯ 
ಉದ್ಯೋಗ ಖಾತರಿ |! ಆಧರಿಸಿ ಅನುದಾನ 
ಯೋಜನೆ ನೀಡಲಾಗುತ್ತಿದೆ. 

04 |ಸ್ವಜ್ಞ್‌ ಭಾರತ್‌ | ಶೌಚಾಲಯ 
ಮಿಷನ್‌ ನಿರ್ಮಿಸಿಕೊಳ್ಳಲು 


ಪಂಗಡದ ಫಲಾನುಭವಿಗೆ 
ರೂ. 15,000/- ಮತ್ತು 
ಸಾಮಾನ್ಯ ಫಲಾನುಭವಿಗೆ 
ರೂ. 12,000/-ಗೆಳ್ಳು. 

05 | ಮುಖ್ಯಮಂತ್ರಿ ಆಯ್ಕೆಯಾದ ಗ್ರಾಮ 
ಗ್ರಾಮ ವಿಕಾಸ/ಒಂದಕ್ಕೆ ಒಂದು ಕೋಟಿ 
ಯೋಜನೆ ರೂಪಾಯಿಗಳು. 


— 


ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ 
ಶಾಸನಬದ್ದ ಅನುದಾನದಲ್ಲಿ ಶೆ. 60 ರಷ್ಟು ವಿದ್ಯುತ್‌ 
ಬಿಲ್ಲಿಗಾಗಿ ಹಾಗೂ ಶೇ. 40 ರಷ್ಟು ಅನುದಾನ ಗ್ರಾಮ 
ಪಂಚಾಯತಿ ಸಿಬ್ಬಂದಿ ವೇತನಕ್ಕಾಗಿ ಬಳಕೆ 
ಮಾಡಲಾಗುತ್ತಿದೆ. 15ನೇ ಹಣಕಾಸು ನಿರ್ಬಂಧಿತ !' 
ಅನುದಾನದಲ್ಲಿ ಶೇ. 30 ರಷ್ಟು ನೀರು ಸರಬರಾಜು 
ಯೋಜನೆಗಳಿಗೆ ಶೇ. 30 ರಷ್ಟು ಅನುದಾನವನ್ನು 
ನೈರ್ಮಲ್ಯ ಕಾರ್ಯಕ್ರಮಗಳಿಗೆ ಹಾಗೂ ಶೇ. 40 ರಷ್ಟು 
ಅನಿರ್ಬಂಧಿತ ಅನುದಾನದಲ್ಲಿ ಗ್ರಾಮೀಣ ಮೂಲಭೂತ 
ಸೌಲಭ್ಯ, ಬೀದಿ ದೀಪ ನಿರ್ವಹಣೆ, ವಿದ್ಯುತ್‌ ಬಿಲ್‌ 
ಪಾವತಿಗೆ ಅವಕಾಶವಿರುತ್ತದೆ. ಕನಿಷ್ಠ ಶೇ.25 ರಷ್ಟು 
ಅನುದಾನ ವಿದ್ಯುತ್‌ ಬಿಲ್‌ ಪಾವತಿಸಲು ಅವಳಕುಸ' 
ಕಲ್ಪಿಸಲಾಗಿದೆ. ಯುನಿಟ್‌ ದರವು ಮಂಜೂರಾದ 
ವಿದ್ಯತ್‌ ಸಾಮರ್ಥ್ಯದ ಆಧಾರದ ಮೇಲೆ ಹಾಗೂ 


| ಬಳಕೆಯ ಆಧಾರದ ಮೇಲೆ ವ್ಯತ್ಯಾಸವಾಗುತ್ತದೆ. 


ಸಂ:ಆರ್‌ಡಿಸಿ-ಇಜಿಎಸ್‌/132(07)/2022 


ಅನುಬಂಡೆ-1 


[€:, 


E) 


ಪಾ ನಂಧ ನರಾ ಯೋಜನ ನಮೋಡತ ಧಾವಗಾಕಗ ಪಟ್ಟ 


1 
ಪ 


au 
ಸ 
tl 
eK 
Kl 


1 ವೈಯಕ್ತಿಕ ಜಮೀನಿನಲ್ಲಿ ಬದು/ಸ್ಯಷಿ/ ಮಣ್ಣಿನ ಕಟ್ಟಣೆ ನಿರ್ಮಾಣ A 
2. ವೈಯಕ್ತಿಕ ಜಮೀನಿನಲ್ಲಿ ಬದುಸ್ಯಷಿ/ ಫೆಬಲ್‌ ಕಟ್ಟಣೆ ನಿರ್ಮಾಣ A 
ಾ 
3 ಜಮೀನಿನಲ್ಲಿ ಬದುಸೃಷಿ/ ಕಲ್ಲಿನ ಕಟ್ಟಣೆ ನಿರ್ಮಾಣ Bi A 
4 |ವೈಯಕಿಕ ಜಮೀನಿನಲ್ಲಿ ಮಣ್ಣಿನ ಸಮಪಾತಳಿ ಬದು ನಿರ್ಮಾಣ A 
5 ವೈಯಕಿಕ ಜಮೀನಿನಲ್ಲಿ ಫೆಬಲ್‌ ಸಮಪಾತಳಿ ಬದು ನಿರ್ಮಾಣ | A ಸ 
6 |ನೈಯನಿಕ:ಜ ಜಮೀನಿನಲ್ಲಿ ಕಲ್ಲು ಸಮಪಾತಳಿ ಬದು ನಿರ್ಮಾಣ A 
| 7 ನಯಕ ಜಮೀನಿನಲ್ಲಿ ಶ್ರೇಣಿಕೃತ ಮಣ್ಣಿನ ಬದು ನಿರ್ಮಾಣ A | 
8 ನಯ ಜಮೀನಿನಲ್ಲಿ ಶ್ರೇಣಿಕೃತ ಫೆಬಲ್‌ ಬದು ನಿರ್ಮಾಣ | ‘A 
[೨ ಡ್ರಯಕಕ ಜಮೀನಿನಲ್ಲಿ ಶೇಣಿಕ್ಕತ ಕಲನ ಬದು ನಿರ್ಮಾಣ R A 
10. ನ ಸಮುರಾಯತಾಗೆ ಜಮೀನಿನಲ್ಲಿ ಬದು/ಕೃಷಿ/ ಮಣ್ಣಿನ ಕಟ್ಟಣೆನಿರ್ಮಾಣ i A 
11 | ಸಮುದಾಯಕ್ತಾಗ ಜಮೀನಿನಲ್ಲಿ ಬದುಗ್ಯಪಿ/ ಫೆಬಲ್‌ ಕಟ್ಟಣೆ ನಿರ್ಮಾಣ [a 
12 ಸತವ ಾಯಕಾಗಿ ಜಮೀನಿನಲ್ಲಿ ಬದು।ಕೃಷಿ/ಕಲ್ಲು ಕಟ್ಟಣೆ ನಿರ್ಮಾಣ | A 
13 ಸಮುದಾಯಕ್ಕಾಗೆ ಜಮೀನಿನ ನಲ್ಲಿ ಮಣ್ಣಿನ ಸಮಪಾತಳಿ ಬದು ನಿರ್ಮಾಣಿ A 
! ಜಮೀನಿನ ಲ್ಲಿ ಫೆಬಲ್‌ ಸಮಜಾತ ಬದು ನಿಮಾಣಿ | A 
ಬಾನ _ ವ್ಯ ಮಾಲವಾ ಾರಾಕನದಾಣಿಾದ್‌ ವ ಗಮನದ 
ಜಮೀನಿನಲ್ಲಿ A 
| ಎ 
ಜಮೀನಿನಲ್ಲಿ ಶ್ರೇಣಿಕೃತ ಮಣ್ಣಿನ ಬದು ನಿರ್ಮಾಣ A 
ಜಮೀನಿನಲ್ಲಿ ಶ್ರೇಣಿಕೃತ ಫೆಬಲ್‌ ಬದು ನಿರ್ಮಾಣ { A 
"18 ಸರಾಗ ಜಮೀನಿನಲ್ಲಿ ಶ್ರೇಣಿಕೃತ ಕಲ್ಲಿನ ಬದು ನಿರ್ಮಾಣ A | 
19 | ಸಮುದಾಯಕ್ಕಾಗ ಪೋಷಕ ಕಾಲುವೆ ನಿರ್ಮಾಣ A 
$ 20 ಸಮುದಾಯಕ್ಕಾಗೆ ವಿತರಣಾ ಕಾಲುವೆ ನಿರ್ಮಾಣ A 
——— ಬ 
21 ಸಮುದಾಯಕ್ಕಾಗಿ ಕಿರು ಕಾಲುವೆ ನಿರ್ಮಾಣ A 
If 22 [ಸಮುದಾಯಕ್ಕಾಗಿ ಉಪ-ಕಿರು ಕಾಲುವೆ ನಿರ್ಮಾಣ A 
| ; 
23 ಸಮುದಾಯಕಾಗಿ ಪೋಷಕ ಕಾಲುವೆ ಲೈನಿಂಗ್‌ A 
೫ + 
24 ಸಮುದಾಯಕ್ಕಾಗಿ ವಿತರಣಾ ಕಾಲುವೆ ಲೈನಿಂಗ್‌ A 
+ 
25 anh ಕಿರು ಕಾಲುವೆ ಲೈನಿಂಗ್‌ A 
yy 
26 ಸಮುದಾಯಕ್ಕಾಗಿ ಉಪ-ಕಿರು ಕಾಲುವೆ ಲೈನಿಂಗ್‌ | A 
27 ಸಮುದಾಯಕ್ಕಾಗಿ ನೀರು ಕಾಲುವೆ 'ಲೈನಿಂಗ್‌ y A 
28 ಸಮುದಾಯಕ್ಪಾಗಿ ಪೋಷಕ ಕಾಲುವೆ ನವೀಕರಣ 2 A 
29 ಸಮುದಾಯಕ್ಕಾಗಿ ವಿತರಣಾ ಕಾಲುವೆ ನವೀಕರಣ A \ 
30 ಸಮುದಾಯಕ್ಕಾಗಿ ಕಿರು ಕಾಲುವೆ ನವೀಕರಣ A 
F 21 ಸಮುದಾಯಕ್ಕಾಗಿ ಉಪ- ಕಿರು ಕಾಲುವೆ ನವೀಕರಣ A 
A 


3 ಸಮುದಾಯಕಾಗಿ ಸಿಲ್ಲಪಾಸರ್‌ ಹುಲ್ಬುಗಾವಲು ನಿರ್ಮ 
% 


4 a೩ [< 
pe a <a 
[ 
e f ೨ 
fd JE. ೫ 
f ಆ 5 
A ) 
೨೧ ೨ 
B [ 
ND] 
i> | 
4 jE 
C ಸ 5 5 He 
pl 41% H By 
[a ವೃ] cd K 
” 2” 3 n Ky 
೨ ನ ನ p) ks: 
8 p Hl 8B £ 
3 “xix f f 
— YC 
m 
|i 
poet [a 
CS ನ 1% |= 
1 1” |i DB] 


ಪಂಗಡದ ಫಲಾನುಭವಿಗೆ 
ರೂ. 15000/- ಮತ್ತು 
ಸಾಮಾನ್ಯ ಫಲಾನುಭವಿಗೆ 
, ರೂ. 12,000/-ಗಳ್ಪ. 

05 | ಮುಖ್ಯಮಂತ್ರಿ ಆಯ್ಸೆಯಾದ. ಗ್ರಾಮ 
ಗ್ರಾಮ ವಿಕಾಸ ಒಂದಕ್ಕೆ: ಒಂದು ಕೋಲಿ 
ಯೋಜನೆ ರೂಪಾಯಿಗಳು. 


: ಗ್ರಾಮ ಪಂಚಾಯತಿಗಳಿಗೆ ಬಿಡುಗಡೆ ಮಾಡುವ |- 


ಶಾಸನಬದ್ದ ಅನುದಾನದಲ್ಲಿ ಶೆ. 60 _ರಷ್ಟು ವಿದ್ಯುತ್‌ 


| ಬಿಲ್ಲಿಗಾಗಿ ಹಾಗೊ 'ಶೇ. 40 ರಷ್ಟು ಅನುದಾನ ಗ್ರಾಮ. 


ಪಂಚಾಯತಿ : ಸಿಬೃಂದಿ ವೇತನಕ್ಕಾಗಿ | ಬಳಕೆ 
ಮಾಡಲಾಗುತ್ತಿದೆ. 15ನೇ ಹಣಕಾಸು ನಿರ್ಬಂಧಿತ 
ಅನುದಾನದಲ್ಲಿ ಶೇ 30 ರಷ್ಟು ನೀರು ಸರಬರಾಜು 
ಯೋಜನೆಗಳಿಗೆ ಶೇ 30 ರಷ್ಟು ಅನುದಾನವನ್ನು 
ನೈರ್ಮಲ್ಯ ಕಾರ್ಯ ಕ್ರಮಗಳಿಗೆ ಹಾಗೂ ಶ್‌ 40 ರಷ್ಟು 
ಅನಿರ್ಬಂಧಿತ ಅನುದಾನದಲ್ಲಿ ಗ್ರಾಮೀಣ ಮೂಲಭೂತ 
ಸೌಲಭ್ಯ, ಬೀದಿ ದೀಪ ನಿರ್ವಹಣೆ, ವಿದ್ಯುತ್‌ ಬಿಲ್‌ 
' ಪಾವತಿಗೆ ಅವಕಾಶವಿರುತ್ತದೆ. ಕನಿಷ್ಠ ಶೇ.25 ರಷ್ಟು 
ಅನುದಾನ ವಿದ್ಯುತ್‌ ಬಿಲ್‌ "ಪಾವತಿಸಲು ಅವಕಾಸ ' 
ಕಲ್ಪಿಸಲಾಗಿದೆ. ' ಯುನಿಟ್‌ ದರವು ಮಂಜೂರಾದ 
ವಿದ್ಯತ್‌ ಸಾಮರ್ಥ್ಯದ ಆಧಾರದ ಮೇಲೆ ಹಾಗೂ 
ಬಳಕೆಯ ಆಧಾರದ ಮೇಲೆ ವ್ಯತ್ಯಾಸವಾಗುತ್ತದೆ. 


} ಸ೦:ಆರ್‌ಡಿಸಿ-ಇಜಿಎಸ್‌/132107)/2022 § 


ಇನಾಬರಡ- 1 


ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಅನುಮೋದಿತ ಕಾಮಗಾರಿಗಳ ಪಟ್ಟಿ 


ಗ ಕಾಮಗಾರಿ ಪ್ರಧಾನ ಪ್ರವರ್ಗ 
p) 
1 ವೈಯಕ್ತಿಕ ಜಮೀನಿನಲ್ಲಿ ಬದುೃಷಿ! ಮಣ್ಣಿನ ಕ ಣೆ ನಿರ್ಮಾಣ A 
2. ವೈಯಕ್ತಿಕ ಜಮೀನಿನಲ್ಲಿ ಬದು/ಸೈಷಿ/ ಫೆಬಲ್‌ ಕೆಟ್ಟಣೆ ನಿರ್ಮಾಣ A 
3 ವೈ ಕ್ತಿಕ ಜಮೀನಿನಲ್ಲಿ ಬದು।ಸೈಷಿ/ ಕಲ್ಲಿನ ಕಟ್ಟಣೆ ನಿರ್ಮಾಣ | A 
4 ವೈಯಕ್ತಿಕ ಜಮೀನಿನಲ್ಲಿ ಮಣ್ಣಿನ ಸಮಪಾತಳಿ ಬದು ನಿರ್ಮಾಣ A 
5 ವೈಯಕ್ತಿಕ ಜಮೀನಿನಲ್ಲಿ ಫೆಬಲ್‌ ಸಮಪಾತಳಿ ಬದು ನಿರ್ಮಾಣ A 
6 ವೈಯಕ್ತಿಕ ಜಮೀನಿನಲ್ಲಿ ಕಲ್ಲು ಸಮಪಾತಳಿ ಬದು ನಿರ್ಮಾಣ A 
7 ವೈಯಕ್ತಿಕ ಜಮೀನಿನಲ್ಲಿ ಶ್ರೇಣಿಕೃತ ಮಣ್ಣಿನ ಬದು ನಿರ್ಮಾಣ A 
8 ವೈಯಕ್ತಿಕ ಜಮೀನಿನಲ್ಲಿ ಶ್ರೇಣಿಕೃತ ಫೆಬಲ್‌ ಬದು ನಿರ್ಮಾಣ A 
g ವೈಯಕ್ತಿಕ ಜಮೀನಿನಲ್ಲಿ ಶ್ರೇಣಿಕೃತ ಕಲ್ಲಿನ ಬದು ನಿರ್ಮಾಣ | A 
10. ಸಮುದಾಯಕ್ಕಾಗ ಜಮೀನಿನಲ್ಲಿ ಬದು/ಕೈಷಿ/ ಮಣ್ಣಿನ ಕಟ್ಟಣೆನಿರ್ಮಾಣ A | 
11 ಸಮುದಾಯಕ್ಕಾಗೆ ಜಮೀನಿನಲ್ಲಿ ಭದು/ಕೃಷಿ/ ಪೆಬಲ್‌ ಕಟ್ಟಣೆ ನಿರ್ಮಾಣ A 
1:2: ಸಮುದಾಯಕ್ಕಾಗ ನಿನಲ್ಲಿ ಬದು/ಕೃಷಿ/ಕಲ್ಲು ಕಟ್ಟಣೆ ನಿರ್ಮಾಣ A 
£1 ಸಮುದಾಯಕ್ಕಾಗ ಸಮಪಾತಳಿ ಬದು ನಿರ್ಮಾಣ A 
14 ಸಮುದಾಯಕ್ಕಾಗೆ ಖ್‌ ಸಮಪಾತಳಿ ಬದು ನಿರ್ಮಾ A 
rN ಸಮುದಾಯಕ್ಕಾಗ ಸಲ್ಲು ಬ ಬದು ಭಾ | ils A 
ಸೆಮುದಾಯಕ್ಕಾಗೆ ಜಮೀನಿನಲ್ಲಿ ಶ್ರೇಣಿಕೃತ ಮಣ್ಣಿನ ಬದು ನಿರ್ಮಾಣ y- A 
ಸಮುದಾಯಕ್ಕಾಗ ಜಮೀನಿನಲ್ಲಿ ಶ್ರೇಣಿಕೃತ ಫಬಲ್‌ ಬದು ನಿರ್ಮಾಣ A _ 
ಸಶದಾಯಕ್ಕಾಗ"ಜಮಿ ಪ-ಬದು" ನಿರ್ಮಾಣ — Py -- 
ಸಮುದಾಯಕ್ಕಾಗಿ ಪೋಷಕ ಕಾ ಣ A 
7. ಸಮುದಾಯಕ್ಕಾಗೆ ವಿತರಣಾ ಕಾಲುವೆ ನಿರ್ಮಾಣ A 
21 ಸಮುದಾಯಕ್ಕಾಗಿ ಕಿರು ಕಾಲುವೆ ನಿರ್ಮಾಣ A 
22 ಸಮುದಾಯಕ್ಕಾಗಿ ಉಪ:ಕಿರು ಕಾಲುವೆ ನಿರ್ಮಾಣ A 
23 ಸಮುದಾಯಕ್ಕಾಗಿ ಪೋಷಕ ಕಾಲುವೆ ಲೈನಿಂಗ್‌ § A 
24 ಸಮುದಾಯಕ್ಕಾಗಿ ವಿತರಣಾ ಕಾಲುವೆ ಲೈನಿಂಗ್‌ A 
25 [ಸಮುದಾಯಕ್ಕಾಗಿ ಕಿರು ಕಾಲುವೆ ಲೈನಿಂಗ್‌ A 
26 ಸಮುದಾಯಕ್ಕಾಗಿ ಉಪ-ಕಿರು ಕಾಲುವೆ ಲೈನಿಂಗ್‌ A j 
27 ಸಮುದಾಯಕ್ಕಾಗಿ ನೀರು ಕಾಲುವೆ ಲೈನಿಂಗ್‌ A 
28 ಸಮುದಾಯಕಾಗಿ A 
29  |ಸಮುದಾಯೆಕ್ಸಾಗಿ | NRE: 
30 ಸಮುದಾಯಕ್ಕಾಗಿ ಕಿರು A 
31 ಸಮುದಾಯಕ್ಕಾಗಿ ೭ A |] 
೨92 ಸಮುದಾಯಕ್ಕಾಗಿ 2 A 


ಸೆಮುದಾಯಕ್ತಾಗಿ ಆನ 


34 ಸಮುದಾಯಕ್ಷಾಗಿ 


35 ಸಮುದಾಯಕ್ಕಾಗಿ 
36 ಸಮುದಾಯಕಾಗಿ 


37 ಸಮುದಾಯಕ್ಕಾಗಿ 


38 ಸಮುದಾಯಕ್ಷಾಗಿ 


: 


(09) 
oO 
j 
q 
2 
) 
೨ 


42 ಸಮುದಾಯಕ್ಕಾಗಿ ಗೇಬಿಯನ್‌ 


43 ಸಮುದಾಯದ ನೀರಾವರಿಗಾಗಿ 


PDIP PD» D>|Pp plplip>!iplp 


»P}PplpDj|y 


J 
ಸಮುದಾಯಕ 


7m 


ಆರಣ್ನ ಸಸಿ ನೆಡುಪಷದಮು 
೨ 


>>>) 


NS 59 [ನಮುಡಾಲಯಶ-ರಸ್ತ-ಆ ೫ ಸಗಳ ದೆಡುತಾಮು ಘಾ 
5 ಕರಾವಳಿ ಸಾಲಿನದ್ದಕ್ಕೂ ಆರಣ್ನ 


>>> 


61 


63 


6೩ ಅನುಪಯುಕ್ತ ಭೂಮಿಯಲ್ಲಿ ಕೃಷಿ ಅರಣ್ಯ ಮರಗಳ ಬಾಕ್‌ ಪ್ಲಾಂಟೇಷನ್‌ A 
65 
ಸಮುದಾಯದ ಸರ್ಕಾರಿ ಕಟ್ಟಡದ ಅಂಗಣದಲ್ಲಿ ಅರಣ್ಯ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ § A 
66 | 
ಕರಾವಳಿ ಒಳಗೊಂಡ ಸಮುದಾಯ ಜಮೀನಿನಲ್ಲಿ ಅರಣ್ಯ ಮರಗಳ ಬ್ರಾಕ್‌ ಪ್ಲಾಂಟೇಷನ್‌ A 
67 ಬಯಲು ಭೂಮಿಯಲ್ಲಿ ಅರಣ್ಯ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ 
68 ಅನುಪಯುಕ್ತ ಭೂಮಿಯಲ್ಲಿ ಅರಣ್ಯ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ A 
69 ಕರಾವಳಿ ಒಳಗೊಂಡ ಸಮುದಾಯ ಜಮೀನಿನಲ್ಲಿ ಅರಣ್ಯ ಮರಗಳನ್ನು ನೆಡುವ ಮೂಲಕ | 
| - ಅರಣ್ಯೀಕರಣ ಹ A 
70 [ಅನುಪಯುಕ್ತ ಭೂಮಿಯಲ್ಲಿ ಆರಣ್ಯ ಮರಗಳನ್ನು ನೆಡುವ ಮೂಲಕ ಅರಣ್ವೇಕರಣ A 
71 ಸಮುದಾಯಕ್ಕಾಗಿ ಗುಲ್ಲಿಫ್ಲೆಗ್‌ಗಳ ನಿರ್ಮಾಣ A 
72  |ಸಮುದಾಯಕ್ಕಾಗಿ ಕಲ್ಲಿನ ಗುಲ್ಲಿಪ್ಲೆಗ್‌ಗಳ ನಿರ್ಮಾಣ A 
73 ಸಮುದಾಯಕ್ಕಾಗಿ ಸಣ್ಣ ಇಂಗು ಕೆರೆ ನಿರ್ಮಾಣ A 
74 ಸಮುದಾಯಕ್ಕಾಗಿ ಜಲ ಸಂರಕ್ಷಣೆ ಕೆರೆ ನಿರ್ಮಾಣ A’ 
75 ಸಮುದಾಯಕ್ಕಾಗಿ ಜಲ ಸಂರಕ್ಷಣೆ ಕೆರೆ ನವೀಕರಣ A 
76 [ಮುದಾಯಕ್ಕಾಗಿ ಮರುಪೂರಣ ಘಟಕ ನಿರ್ಮಾಣ A 
77 ಸಮುದಾಯದ ಕೊಳವೆ ಬಾವಿಗೆ ಮರಳು ಫಿಲ್ಲರ್‌ನ ಮರುಪೂರಣ ನಿರ್ಮಾಣ A 
5” [ಸಮುದಾಯದ ತೆರೆದ ಬಾವಿಗೆ ಮರಳು ಫಿಲ್ಪರ್‌: ನಿರ್ಮಾಣ A 
dl EEE EET EEE 
£80 ಸಮುದಾಯಕ್ಕಾಗಿ ಲೆವೆಲ್‌ ಬೆಂಚ್‌ ಟೆರೇಸ್‌ ನಿರ್ಮಾಣ | A | 
81 ಸಮುದಾಯಕ್ಕಾಗಿ ಎತ್ತರ ಭೂಮಿಯಲ್ಲಿ ಬೆಂಚ್‌ ಟೆರೇಸ್‌ ನಿರ್ಮಾಣ A 
WY) ಸಮುದಾಯೆಕ್ಕಾಗಿ ಹಂತೆ ಹಂತವಾದ ಇರಪಕಗಳ ನಮಾಜ್‌ ರಾರಾ ರಾರಾ ರ್‌ [ ಭು 
43 ಸಮುದಾಯಕ್ಕಾಗಿ ನಿರಂತರ ಸಮಪಾತಳಿ ನಿರ್ಮಾಣ A 
84 ಸಮುದಾಯದ ನೀರು ಇಂಗುವ ಕಾಲುವೆ ನಿರ್ಮಾಣ A 
85 ಸಮುದಾಯಕ್ಕಾಗಿ ಅಂಡರ್ಗ್ನೌಂಡ್‌ ಡೈಕ್ಸ್‌ ನಿರ್ಮಾಣ A 
86 [ವೈಯಕ್ತಿಕ ಎಮ್‌ಎವ್ಯೆ-ಜಿ ಮನೆ ನಿರ್ಮಾಣ 8 
87 ರಾಜ್ಯ ಸರ್ಕಾರದ ಆಶ್ರಯ ಯೋಜನೆಯಡಿ ವೈಯಕ್ತಿಕ ಮನೆ ನಿರ್ಮಾಣ 8 
88 [ಸಮುದಾಯದ ಪಾಟರ್‌ ಕೋರ್ಸಸ್‌ ನಿರ್ಮಾಣ 8 
89 ವೈಯಕ್ತಿಕ ಸಿಲ್ಪಪ್ಯಾಸ್ಟರ್‌ ಹುಲ್ಲುಗಾವಲು ಅಭಿವೃದ್ಧಿ 4 B 
90 | ವೈಯಕಿಕ ಅನುಪಯುಕ್ತಪಾಳುಭೂಮಿ ನೆಲಸಮಗೊಳಿಸುವಿಕೆ/ಆಕಾರ B 
91 [ಸ್ಯಯತ ಎತ್ತರ ಅಥವಾ ಜಂಪಲು ಭೂಮಿಯಲ್ಲಿ ಕಾಲುವೆ ನಿರ್ಮಾಣ B 
[2 ವೈಯಕ್ತಿಕ ಜಮೀನಿನಲ್ಲಿ ಕುರ ತೆಲುಗಿಡಗಳಿಂದ ಚೆಕ್‌ ಡ್ಯಾಂ ನಿರ್ಮಾಣ 8 
93 ” ಜೆಕ್‌ ಡ್ಯಾಂ ವಿರ್ಮಾಣ [2] 
94 " ಡ್ಯಾಂ ನಿರ್ಮಾಣ B 
95 B 
96 8 


97 ವೈಯಕ್ತಿಕ ಜಮೀನಿನಲ್ಲಿ ನೀರಾವರಿಗಾಗಿ ತೆರೆದ ಬಾ B 
98 ವೈಯಕ್ತಿಕ ಮೀನು ಒಣಗುಕಟ್ಟಿ B 
99 ' [ಸಮುದಾಯದ ಮಿನು ಒಣಗುಕಟ್ಟೆ ನಿರ್ಮಾಣ B 
100 ವೈಯಕ್ತಿಕ ಜಮೀನಿನ ಗಡಿರೇಖೆಯಲ್ಲಿ ತೋಟಗಾರಿಕಾ ಮರಗಳ ನೆಡುತೋಪು B 
101 
ಕರಾವಳಿ ಒಳಗೊಂಡ ವೈಯಕ್ತಿಕ ಜಮೀನಿನಲ್ಲಿ ತೋಟಗಾರಿಕಾ ಮರಗಳ ನೆಡುತೋಪು B 
102 [ಸಯ ಜಮೀನಿನ ಗಡಿರೇಖೆಯಲ್ಲಿ ಕೃಷಿ ಅರಣ್ಯ ಮರೆಗಳ ನೆಡುತೋಪು ್ಸ B 
103 
. |ಕರಾವಳಿ ಒಳಗೊಂಡ ವೈಯಕ್ತಿಕ ಜಮೀನಿನಲ್ಲಿ ಕೃಷಿ ಅರಣ್ಯ ಮರಗಳ ನೆಡುತೋಪು B 
104 . (ಅನುಪಯುಕ್ತ ವೈಯಕ್ತಿಕ ಜಮೀನಿದಲ್ಲಿ' ಕೃಷಿ ಅರಣ್ಯ ಮರಗಳ ನೆಡುತೋಪು. B 
105 ವೈಯಕ್ತಿಕ ಜಮೀನಿನ ಗಡಿರೇಖೆಯಲ್ಲಿ ಅರಣ್ಯ ಮರಗಳ ನೆಡುತೋಪು B 
106 ಕರಾವಳಿ ಒಳಗೊಂಡ ವೈಯಕ್ತಿಕ ಜಮೀನಿನಲ್ಲಿ ಅರಣ್ಯ ಮರಗಳ ನೆಡುತೋಪು: B 
107 |ಅನುಪಯುಕ್ತ ವೈಯಕ್ತಿಕ ಜಮೀನಿನಲ್ಲಿ ಅರಣ್ಯ ಮರಗಳ ನೆಡುತೋಪು B 
108 [ವೈಯಕ್ತಿಕ ಜಮೀನಿನಲ್ಲಿ ಶೆಲ್ಪರ್‌ ಬೆಲ್ಡ್‌ ಮರಗಳ ನೆಡುತೋಪು B 
109 ವೈಯಕ್ತಿಕ ಕರಾವಳಿಯ ಜಮೀನಿನಲ್ಲಿ ಕೆಲ್ಪರ್‌ ಬೆಲ್ಸ್‌ ಮರಗಳ ನೆಡುತೋಪು B 
110 ವೈಯಕ್ತಿಕ ಜಮೀನಿನಲ್ಲಿ ತೋಟಗಾರಿಕಾ ಬ್ಲಾಕ್‌ ಪ್ಲಾಂಟೇಷನ್‌ B 
111 |ಅನುಪಯುಕ್ತ ವೈಯಕ್ತಿಕ ಜಮೀನಿನಲ್ಲಿ ಬ್ಲಾಕ ಪ್ಲಾಂಟೇಷನ್‌ ನಿರ್ಮಾಣ B 
B 


ುಕ್ಷಿಕ ಜಮೀನಿನಲ್ಲಿ ಕೃಷಿ ಅರಣ್ಯ ಮರಗಳ ಬ್ಲಾಕ್‌ ಪ್ಲಾಂಟೇ 


ve [re rigs 


ey 
ನಾ ಲ 
114 ವೈಯಕ್ತಿಕ ಜಮೀನಿನಲ್ಲಿ ಆರಣ್ಯ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ [ 
115 
_ "ಅನುಪಯುಕ್ತ ವೈಯಕ್ತಿಕ ಜಮೀನಿನಲ್ಲಿ ಣ್ಯ.ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ ನಿಮಾ£ಣ.-... 8B. ತ ಸ: 

116 ವೈಯಕ್ತಿಕ ಜಮೀನಿನಲ್ಲಿ ರೇಷ್ಮೆ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ B 
117 

ಅನುಪಯುಕ್ತ ವೈಯಕ್ತಿಕ ಜಮೀನಿನಲ್ಲಿ ರೇಷ್ಮೆ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ ನಿರ್ಮಾಣ B 

MS ನರಿ ಉಲ್ಲ 

118 

ವೈಯಕ್ತಿಕ ಜಮೀನಿನಲ್ಲಿ ವಿಕವಿಲೇವಾರಿ ಮರಗಳ ಮರಗಳ ಬ್ಲಾಕ್‌ ಪ್ಲಾಂಟೇಷಸ್‌ B 
119 [ಅನುಪಯುಕ್ತ ವೈಯಕ್ತಿಕ ಜಮೀನಿನಲ್ಲಿ ಜೈವಿಕವಿಲೇವಾರಿ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ 

ನಿರ್ಮಾಣ B 
120 ವೈಯಕ್ತಿಕ ಜಮೀನಿನಲ್ಲಿ ಶೆಲ್ಲರ್‌ಬೆಲ್ಸ್‌ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ B 
121 

ವೈಯಕ್ತಿಕ ಜಮೀನಿನಲ್ಲಿ ಕೆರಾವಳಿಯ ಶೆಲ್ಪರ್‌ ಬೆ 8B 

ಸಮುದಾಯದ ಜಮೀನಿನಲ್ಲಿ ರೇಷೆ B 
122 J ದ ನಲ್ಲಿ ಷ್ಠ | 
123 ಅನುಪಯುಕ್ತ ಸಮುದಾಯ ಜಮಿ [3 
124 |ವೈಯಕಿಕ ಜಮೀನಿನಲ್ಲಿ ಮಣ್ಣಿನ ಗುಲ್ಲಿಫ್ಲೆಗ್‌ ನಿರ್ಮಾಣ B 
125 ವೈಯಕ್ತಿಕ ಜಮೀನಿನಲ್ಲಿ ಕಲ್ಲಿನ ಬೌಲರ್‌ ಗುಲ್ತಿಪ್ಪೆಗ್‌ ನಿರ್ಮಾಣ B 

B 


126 |ವೈಯಕ್ತಿಕೆ ನರ್ಸರಿ ಬೆಳೆಸುವುದು 


127 [ಸಮುದಾಯ ನರ್ಸರಿ ಬೆಳೆಸುವುದು B 
128 [ಗುಂಪುಗಳಿಂದ ನರ್ಸರಿ ಬೆಳೆಸುವುದು 8 
129 ವೈಯಕ್ತಿಕ ಕಿರು ಇಂಗು ಕೆರೆ ನಿರ್ಮಾಣ [2] 
130 ವೈಯಕ್ತಿಕ ಜಮೀನಿನಲ್ಲಿ ಕೃಷಿ ಹೊಂಡ ನಿರ್ಮಾಣ B 
131 [ಸಮುದಾಯದ ಮೀನುಗಾರಿಕಾ ಹೊಂಡ ನಿರ್ಮಾಣ B 
132 ಸಮುದಾಯದ ಮೀನುಗಾರಿಕಾ ಹೊಂಡದ ನವೀಕರಣ B 
133 [ವೈಯಕಿಕ ಮರುಪೂರಣ ಘಟ ನಿರ್ಮಾಣ B 
134 ವೈಯಕ್ತಿಕ ಕೊಳವೆಬಾವಿಗೆ ಮರಳು ಫಿಲ್ಲರ್‌ ಮರುಪೂರಣ ಘಟಕ ನಿರ್ಮಾಣ B 
135 ವೈಯಕ್ತಿಕ ತೆರೆದ ಬಾವಿಗೆ ಮರಳು. ಫಿಲ್ಫಿರ್‌ ಮರುಪೂರಣ ಘಟಕ ನಿರ್ಮಾಣ B 
136 ವೈಯಕ್ತಿಕ ಜಾನುವಾರು ಶೆಡ್‌ ನಿರ್ಮಾಣ B 
137 ವೈಯಕ್ತಿಕ ಮೇಕೆ ಶೆಡ್‌ ನಿರ್ಮಾಣ B 
138 |ವೈಯಕ್ತಿಕ ಹಂದಿಗೂಡು ನಿರ್ಮಾಣ B 
139 ವೈಯಕ್ತಿಕ ಕೋಳಿ ಸಾಕಾಣೆಯ ಕೆಡ್‌ ನಿರ್ಮಾಣ 8B 
140 ಸಮುದಾಯದ ಜಾನುವಾರು ಶೆಡ್‌ ನಿರ್ಮಾಣ B 
141 ಸಮುದಾಯದ ಮೇಕೆ ಶೆಡ್‌ ನಿರ್ಮಾಣ B 
142 -|ಸಮುದಾಯದ ಹಂದಿಗೂಡು ನಿರ್ಮಾಣ B 
143 ೬ |ಸಮುದಾಯದಡ: ಕೋಳಿ ಸಾಕಾಣೆಯ ಶೆಡ್‌ ನಿರ್ಮಾಣ B 
145 ವೈಯಕ್ತಿಕ ಎತ್ತರ ಭೂಮಿಯಲ್ಲಿ ಬೆಂಚ್‌ ಟೆರೇಸ್‌ ನಿರ್ಮಾಣ B 
146 ವೈಯಕ್ತಿಕ ಜಮೀನಿನಲ್ಲಿ ಹಂತಹಂತದ ಕಂದಕಗಳ ನಿರ್ಮಾಣ B 
147 ವೈಯಕ್ತಿಕ ಅಜೋಲಾ ಬೇಸಾಯ ಮೂಲಸೌಕರ್ಯಗಳ ನಿರ್ಮಾಣ B 
ರ್‌ 8 ಸಮುದಾಯದ ಅಜೋಲಾ ಬೇಸಾಯ ಮೂಲಸೌಕರ್ಯಗಳ ನಿರ್ಮಣ ರ್‌ B 
149 ವೈಯಕ್ತಿಕ ದ್ರವಸಾರಗೊಬ್ಬರ ಮೂಲ ಸೌಕರ್ಯಗಳ ನಿರ್ಮಾಣ B 
p pe 2 
150 [ಸಮುದಾಯದ ದ್ರವಸಾರಗೊಬ್ಬರ ಮೂಲ ಸೌಕರ್ಯಗಳ ನಿರ್ಮಾಣ B 
151 [ಸಮುದಾಯದ ಅಡುಗೆಕೋಣೆ ಕಟ್ಟಡದ ರಿಪೇರಿ ಮತ್ತು ನಿರ್ವಹಣೆ C 
152 [ಕೃಷಿ ಆಹಾರ ಉತ್ಸನ್ನಗಳ ಸಂಗ್ರಹಣೆಯ ಗೋದಾಮು ನಿರ್ಮಾಣ c 
153 [ಸ್ವಸಹಾಯ ಸಂಘಗಳ ಜೀವನಾಧಾರಕ್ಕೆ ವರ್ಕ್‌ ಶೆಡ್‌ ನಿರ್ಮಾಣ C 
154 ಸಂಘಗಳಿಗೆ ಎರೆಗೊಬ್ಬರತೊಟ್ಟಿ ನಿರ್ಮಾಣ C 
155 ಸಂಘಗಳಿಗೆ ನಢಾಪ್‌ ಎರೆಗೊಬ್ಬರ ತೊಟ್ಟಿ ನಿರ್ಮಾಣ, C 
156 [ಸಂಘಗಳಿಗೆ ಒಣಗುಎಲೆಗಳ ಎರೆಗೊಬ್ಬರ ತೊಟ್ಟಿ ನಿರ್ಮಾಣ c 
157 ಸಂಘಗಳಿಗೆ ಗೊಬ್ಬರ ತೊಟ್ಟಿ ನಿರ್ಮಾಣ Cc 
158 [ಸಂಘಗಳಿಗೆ ದ್ರವಸಾರ ಗೊಬ್ಬರ ತೊಟ್ಟಿಯ ಮೂಲಸೌಕರ್ಯ ನಿರ್ಮಾಣ C 
_ _- RS 
159 [ಸಮುದಾಯದ ಅಂಗನವಾಡಿ ಕೆಟ್ಟಡ ನಿರ್ಮಾಣ D 
160 ಸಮುದಾಯದ ಗ್ರಾಮಪಂಚಾಯತ್‌ /ಪೆಂಚಾಯತ್‌ಭವನ ಕಟ್ಟಡ ನಿರ್ಮಾಣ b 
161 |ನಮುದಾಯದ ಆಹಾರ ಸಂಗ್ರಹಣಾ ಗೋದಾಮು ನಿರ್ಮಾಣ D 
162 |ನಮುದಾಯದ ಅಡುಗೆಕೋಣೆ ಕಟ್ಟಡ ನಿರ್ಮಾಣ D 


PT NG 


T 
ಸಮುದಾಯದ ಭಾರತ್‌ ನಿರ್ಮಾಣ 


164 [ಸಮುದಾಯದ ಅಂಗನವಾಡಿ ಕೆಟ್ಟಡ ದುರಸ್ತಿ ಸ ನಿರ್ವಹಣೆ D 
165 
ಸಮುದಾಯದ ಗ್ರಾಮಪಂಚಾಯತ್‌/ಪಂಚಾಯತ್‌ ಭವನ ಕ ಕಟ್ಟಡ ದುರಸ್ತಿ ಮತ್ತು ನಿರ್ವಹಣೆ D 
166 [ಸಮುದಾಯದ ಆಹಾರ ಸಂಗ್ರಹಣ ಗೋದಾಮು ಕಟ್ಟಡ ದುರಸ್ತಿ ಮತ್ತು ನಿರ್ವಹಣೆ D 
167 
(ಸಮುದಾಯದ ಭಾರತ್‌ ನಿರ್ಮಾಣ ಸೇವಾ ಕೇಂದ್ರ ಕಟ್ಟಡ ದುರಸ್ತಿ ಮತ್ತು ನಿರ್ವಹಣೆ D 
168 ಸ್ವಸಹಾಯ ಸಂಘ/ಒಕ್ಕೂಟಗಳ ಭವನ ನಿರ್ಮಾಣ D 
169 . |ಸಮುದಾಯಕ್ಕಾಗಿ ಮಣ್ಣಿನ ಗ್ರೇಡೆಡ್‌ ಬದು ದುರಸ್ತಿ ಮತ್ತು ನಿರ್ವಹಣೆ D 
170 -|ನಮುದಾಯತ್ಸಾಗಿ ಫೆಬಲ್‌ ಗ್ರೇಡೆಡ್‌ ಬದು ರಿಪೇರಿ ಮತ್ತು ನಿರ್ವಹಣೆ D 
171 [ಸಮುದಾಯಕ್ಕಾಗಿ ಕಲ್ಲಿನ ಗೇಡೆಡ್‌ ಬದು ರಿಪೇರಿ ಮತ್ತು ನಿರ್ವಹಣೆ D 
172 ಸಮುದಾಯದ ಪೋಷಕ ಕಾಲುವೆ ದುರಸ್ತಿ ಮತ್ತು ನಿರ್ವಹಣೆ D 
173 ಸಮುದಾಯದ ವಿತರಣಾ ಕಾಲುವೆ ದುರಸ್ತಿ ಮತ್ತು ನಿರ್ವಹಣೆ D 
174 ಸಮುದಾಯದ ಕಿರು ಕಾಲುವೆ ದುರಸ್ತಿ ಮತ್ತು ನಿರ್ವಪಣೆ D 
175 [ಸಮುದಾಯದ ಉಪ-ಕಿರು ಕಾಲುವೆ ದುರಸ್ತಿ ಮತ್ತು ನಿರ್ವಹಣೆ D 
176 [ಸಮುದಾಯದ ಬಾಟರ್‌ ಕೋರ್ಸ್‌ ಕಾಲುಪೆ ದುರಸ್ತಿ ಮತ್ತು ನಿರ್ವಹಣೆ D 
177 |ಸಮುದಾಯಕ್ಕಾಗಿ ಪ್ರವಾಹ/ತಿರುವು ಕಾಲುವೆ ನಿರ್ಮಾಣ D 
[3 


Tn 


197 


180 ಸಮುದಾಯದ ಮಣ್ಣಿನ ಜೆಕ್‌ ಡ್ಕಾಂ ದುರಸ್ತಿ ನ್‌ ನಿರ್ವಹಣೆ D 
181 ಸಮುದಾಯದ ಬೌಲ್ಡರ್‌ ಜೆಕ್‌ ಡ್ಯಾಂ ದುರಸ್ತಿ ಮತ್ತು ನಿರ್ವಹಣೆ D 
182 [ಸಮುಜಾಯದ ಮ್ಯಾಸನರಿ/ಸಿಸಿ ಚೆಕ್‌ ಡ್ಯಾಂ ದುರಸ್ತಿ ಮತ್ತು ನಿರ್ವಹಣೆ [5) 
183 ಸಮುದಾಯದ ಗೇಬಿಯನ್‌ ಚೆಕ್‌ ಡ್ಯಾಂ ದುರಸ್ತಿ ಮತ್ತು ನಿರ್ವಹಃ NN W |») 
5 184 [ons ಗೊಬ್ಬರ ತೊಟ್ಟ ನಿರ್ಮಾಣ } D 
185 ವೈಯಕ್ತಿಕ ಎರೆಗೊಬ್ಬರ ತೊಟ್ಟಿ ರಚನೆ ನಿರ್ಮಾಣ D 
186 'ವೈಯಕ್ಕಿಕ ನಡಾಪ್‌ ಗೊಬ್ಬರ ತೊಟ್ಟಿ ನಿರ್ಮಾಣ [0] 
187 ವೈಯಕ್ತಿಕ ಒಣಗುಎಲೆ ಎರೆಗೊಬ್ಬರ ತೊಟ್ಟಿ ರಚನಿ ನಿರ್ಮಾಣ D 
188 ಸಮುದಾಯದ ಎರೆ ಗೊಬ್ಬರ ತೊಟ್ಟೆ ನಿರ್ಮಾಣ [») 
189 [ಸಮುದಾಯದ ನಢಾಖ್‌ ಗೊಬ್ಬರ ತೊಟ್ಟಿ ನಿರ್ಮಾಣ p 
190 ಸಮುದಾಯದ ಒಣಗುಎಲೆ ಎರೆಗೊಬ್ಬರ ತೊಟ್ಟಿ ರಚೆನೆ ನಿರ್ಮಾಣ Do 
19] ಸಮುದಾಯದ ಗೊಬ್ಬರ ತೊಟ್ಟಿ ನಿರ್ಮಾಣ [8) 
192 ಸಮುದಾಯದ ಎರೆ ಗೊಬ್ಬರ ತೊಟ್ಟಿ ದುರಸ್ತಿ ಮತ್ತು ನಿರ್ವಹಣೆ [8) 
1593 ಸಮುದಾಯದ ನೆಢಾಪ್‌ ಗೊಬ್ಬರ ತೊಟ್ಟಿ ದುರಸಿ ಮತ್ತು ನಿರ್ವಹಣೆ [9] 
194 ಸಮುದಾಯದ ಒಣಗುಎಲೆ ಎರೆಗೊಬ್ಬರ ತೊಟ್ರಿ ದುರಸ್ಥಿ ಮತ್ತು ನಿರ್ವಹಣೆ D 
195 [ಸಮುದಾಯದ ಎರೆ ಗೊಬ್ಬರ ತೊಟ್ಟಿ ದುರಸ್ತಿ ಮತ್ತು ನಿರ್ವಹಣೆ D 
196 D 
D 


[ನಾಟಿಗೆ ಆರ 


198 ಸಮುದಾಯಕ್ಕಾಗಿ ಕಲ್ಪರ್ಟ್‌ ಸ್‌ ಡ್ರೈನ್ಸ್‌ ನಿರ್ಮಾಣ - 7 D 
199 [ಸಮುದಾಯಕ್ಕಾಗಿ ಕಲ್ಲರ್ಟ್‌ ಗ್ರಾಸ್‌ ಡೈನ್ಸ್‌ಗಳ ದುರಸ್ತಿ ಮತ್ತು ನಿರ್ವಹಣೆ D 
200 |ಕರಾಪಳ ರಕ್ಷಣೆಗಾಗಿ ಸಮುದಾಯದ ಸ್ಥಾರ್ಮ್‌ ವಾಟರ್‌ ಡ್ರೈನ್‌ ನಿರ್ಮಾಣ D 
201 ಕರಾವಳಿ ರಕ್ಷಣೆಗಾಗಿ ಸಮುದಾಯದ ಮಧ್ಯಂತರ ಮತ್ತು ಚಂಡಮಾರುತ ನೀರಿನ ಚರಂಡಿ 
ನಿರ್ಮಾಣ D 
202 [ಸಮುದಾಯಕ್ಕಾಗಿ ತಿರುವು ಚಂಡಮಾರುತ ನೀರಿನ ಚರಂಡಿ ನಿರ್ಮಾಣ D 
203 ಕ 
ಸಮುದಾಯದ ಕರಾವಳಿ ರಕ್ಷಣೆಗಾಗಿ ಚಂಡಮಾರುತ ನೀರಿನ ಕಾಲುವೆ ದುರಸ್ತಿ ಮತ್ತು ನಿರ್ವಹಣೆ D 
204 ಕರಾವಳಿ ರಕ್ಷಣೆಗಾಗಿ ಸಮುದಾಯದ ಮದ್ಯಂತರ ಮತ್ತು ಚಂಡಮಾರುತ ನೀರಿನ ಕಾಲುವೆ : 
ದುರಸ್ತಿ ಮತ್ತು ನಿರ್ವಹಣೆ D 
205 
ಸಮುದಾಯಕ್ಕಾಗಿ ತಿರುವು ಚಂಡಮಾರುತ ನೀರಿನ ಕಾಲುವೆ ದುರಸ್ಥಿ ಮತ್ತು ನಿರ್ವಹಣೆ D 
206 [ಸಮುದಾಯಕ್ಕಾಗಿ ತೆರೆದ/ಬೂದು ನೀರು ತೆರೆದ/ಆವರಿತ/ಚೆಂಡಮಾರುತ ನೀರಿನ ಕಾಲುವೆ 
ನಿರ್ಮಾಣ D 
207 ಸಮುದಾಯಕ್ಕಾಗಿ ತೆರೆದ/ಬೂದು ನೀರು ತೆರೆದ/ಆವರಿತ/ತೆಂಡಮಾರುತ ನೀರಿನ ಕಾಲುವೆ 
ದುರಸ್ಲಿ ಮತ್ತು ನಿರ್ವಹಣೆ D 
208 [ಸಮುದಾಯದ ಮೀನು ಒಣಗು ಕಟ್ಟೆ ದುರಸ್ಥಿ ಮತ್ತು ನಿರ್ವಹಣೆ D 
ಸರ್ಕಾರಿ ಕಟ್ಟಡ ಆವರಣದಲ್ಲಿ ಜೈವಿಕ ವಿಲೇವಾರಿ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ 'D 
ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ [8 
REL E SL ON BRET 
ಸಮುದಾಯದ ಅನುಪಯುಕ್ತ ಪ್ರದೇಶದಲ್ಲಿ ಜೈವಿಕ ವಿಲೇವಾರಿ ಮರಗಳ ಬ್ಲಾಕ್‌ ಪ್ಲಾಂಟೇಷನ್‌ [8] 
212 [ಸಮುದಾಯದ ಮಣ್ಣಿನ ಗುಲ್ಲಿ ಫ್ಲಗ್ಸ್‌. ದುರಸ್ತಿ ಮತ್ತು ನಿರ್ವಹಣೆ p 
———23-—ಮುದಾಯವ-ಕೆಲ್ಲಿನ-ಗುಲ್ಲಿ-ಪ್ಲಣ್‌-ಮಠಸ್ತಿ-ಮತ್ತು-ನಿರ್ಪಹಣೆ-- ಮಸ de ——p 
214 [ಸಮುದಾಯದ ಕಿರು ಇಂಗು ಕೆರೆ ದುರಸ್ತಿ ಮತ್ತು ನಿರ್ವಹಣೆ D 
215 ಸಮುದಾಯದ ಮೀನು ಹೊಂಡ ದುರಸ್ತಿ ಮತ್ತು ನಿರ್ವಹಣೆ D 
216 ಸಮುದಾಯದ ಜಲ ಸಂರಕ್ಷಣೆಯ ಕೆರೆ ದುರಸ್ಥಿ ಮತ್ತು ನಿರ್ವಹಣೆ Dp 
217 ಸಮುದಾಯದ ನೆಲೆಗೊಳಿಸುವ ಕೆರೆ ನಿರ್ಮಾಣ D 
218 [ಸಮುದಾಯದ ನೆಲೆಗೊಳಿಸುವ ಕೆರೆ ದುರಸ್ತಿ ಮತ್ತು ನಿರ್ವಹಣೆ D 
219 [ಸಮುದಾಯದ ಡಾಂಬರ್‌ ರಸ್ತೆ ನಿರ್ಮಾಣ D 
220 [ಸಮುದಾಯದ ಗ್ರಾವೆಲ್‌ ರಸ್ತೆ ನಿರ್ಮಾಣ D 
221 ಸಮುದಾಯದ ಇಂಟರ್‌ ಲಾಕಿಂಗ್‌ ಸೀಮೆಂಟ್‌ ಬ್ಲಾಕ ಟೈಲ್ಸ್‌ ರಸ್ತೆ ನಿರ್ಮಾಣ [») 
222 [ಸಮುದಾಯದ ಡಬ್ಬ್ಯೂಬಿಎಮ್‌ ರಸ್ತೆ ನಿರ್ಮಾಣ D 
223 ಸಮುದಾಯದ ಮಿಟ್ಟಿ ಮೋರಂ ರಸ್ತೆ ನಿರ್ಮಾಣ D 
224 D 
225 ಸಮುದಾಯದ ಸಿಮೆಂಟ್‌ ರಸ್ತೆ ನಿರ್ಮಾಣ D 
226 [ಸಮುದಾಯದ ಡಾಂಬರ್‌ ರಸ್ತೆ ದುರಸ್ತಿ ಮತ್ತು ನಿರ್ವಹಣೆ D 


Fes bcs, J uriddekite 


227 [ಸಮುದಾಯದ ಗ್ರಾಪೆಲ್‌ ರಸ್ತೆ ಡುರಸ್ತಿ ಮತ್ತು ನಿರ್ವಹಣೆ 1) 
228 
ಸಮುದಾಯದ ಇಂಟರ್‌ ಲಾಕಿಂಗ್‌ ಸೀಮೆಂಟ್‌ ಬ್ಲಾಕ್‌! ಟೈಲ್ಸ್‌ ರಸ್ತೆ ದುರಸ್ತಿ ಮತ್ತು ನಿರ್ವಹಣೆ [ D 
229 [ಸಮುದಾಯದ ಡಬ್ಬೂಜಿಎಮ್‌ ರಸ್ತೆ ದುರಸ್ತಿ ಮತ್ತು ನಿರ್ವಹಣೆ 7) 
2320 ಸಮುದಾಯದ ಮಿಟ್ಟಿ ಮೋರಂ ರಸ್ತೆ ದುರಸ್ತಿ ಮತ್ತು ನಿರ್ವಹಣೆ D 
231 ಸಮುದಾಯದ ಖಾರಂಜಾ(ಇಟ್ಟಿಗೆ/ಕಲ್ಲು) ರಸ್ತೆ ದುರಸ್ಥಿ ಮತ್ತು ನಿರ್ವಹಣೆ D 
232 [ಸಮುದಾಯದ ಸಿಮೆಂಟ್‌ ರಸ್ತೆದುರಸ್ತಿ ಮತ್ತು ನಿರ್ವಹಣೆ 9) 
233 [ಸಮುದಾಯದ ಜಾನುವಾರು ಶೆಡ್‌ ದುರಸ್ತಿ ಮತ್ತು ನಿರ್ವಹಣೆ [b) 
234 [ಸಮುದಾಯದ ಮೇಕೆ ಶೆಡ್‌ ದುರಸ್ತಿ ಮತ್ತು ನಿರ್ವಹಣೆ " D 
235 ಸಮುದಾಯದ ಹಂದಿಶೆಡ್‌ ದುರಸ್ತಿ ಮತ್ತು ನಿರ್ವಹಣೆ D 
2236 ಸಮುದಾಯದ ಕೋಳಿ ಶೆಡ್‌ ದುರಸ್ತಿ ಮತ್ತು ನಿರ್ವಹಣೆ, D 
237 ಸಮುದಾಯಕ್ಕಾಗಿ ಸೋಕೇಜ್‌ ಕಾಲುವೆ ನಿರ್ಮಾಣ [9 
2538 ವೈಯಕ್ತಿಕ ಸೋಕ್‌ ಪಿಟ್‌ ನಿರ್ಮಾಣ D 
239 [ಸಮುದಾಯಕ್ಕಾಗಿ ಸೋಕ್‌ ಪಿಟ್‌ ನಿರ್ಮಾಣ D 
240 ಸಮುದಾಯದ ವೈರ್‌ ಕ್ರೇಟ್‌(ಗೇಬಿಯನ್‌)ಸ್ಪರ್‌ ನಿರ್ಮಾಣ [3] 
241 | ಸಮುದಾಯದ ಕಲ್ಲಿನ ಸರ್‌ ನಿರ್ಮಾಣ D 
242 | ಸಮುದಾಯದ ಮಣ್ಣಿನ ಸರ್‌ ನಿರ್ಮಾಣ D 
ಸಮುದಾಯದ ನ್ಯೈರ್‌ ಟೇಬಲ್‌ ವರ್‌ ದುರಸ್ತಿ ಮತ್ತು ನಿರ್ವಹಣೆ D 


243 


ಬಂತು i 


ಅಸುಪಾಂತುಡ “ಕಲ್ಲಿನ ಸರ್‌ ಡಂದೆಪಿೀಮುಣ್ರೊನ 


245 ಸಮುದಾಯದ ಮಣ್ಣಿನ ಸ್ಟರ್‌ ದುರಸ್ತಿ ಮತ್ತು ನಿರ್ವಹಣೆ [8) 
246 ವೈಯಕ್ತಿಕ ಏಕ ಶೌಚಾಲಯ ಘಟಕ ನಿರ್ಮಾಣ |) 
24 ಸಮುದಾಯದ. ಅಂಗನವಾಡಿಗಳಲ್ಲಿ ಬಹು. ಶೌಚಾಲಯ ಘಟಕ ನಿಮಾನಣ.._.. ಸ (a 
248 ಸಮುದಾಯದ ಶಾಲೆಗಳಲ್ಲಿ ಬಹು ಶೌಚಾಲಯ ಘಟಕ ನಿರ್ಮಾಣ D 
249 

ಸಮುದಾಯದ ಅಜೋಲಾ ಬೇಸಾಯ ಮೂಲಸೌಕರ್ಯಗಳ ದುರಸ್ತಿ ಮತ್ತು ನಿರ್ವಹಣೆ D 
250 $ 

ಸಮುದಾಯದ ದ್ರವ ಜೈವಿಕಗೊಬ್ಬರ ಮೂಲಸೌಕರ್ಯಗಳ ದುರಸ್ತಿ ಮತ್ತು ನಿರ್ವಹಣೆ D 
251 ಸಮುದಾಯಕ್ಕಾಗಿ ಏರಿ ಭದ್ರಗೊಳಿಸುವಿಕೆ 9) 
252 ಸಮುದಾಯದ ಗ್ರಾಮೀಣ/ಹಳ್ಳಿ ಸಂತೆ ನಿರ್ಮಾಣ D 
253 ಸಮುದಾಯದ ಗ್ರಾಮೀಣ/ಹಳ್ಳಿ ಸಂತೆ ದುರಸ್ಥಿ ಮತ್ತು ನಿರ್ವಹಣೆ |) 

T 
254 ಸಮುದಾಯಕ್ಕಾಗಿ ಚಂಡಮಾರುತ ಆಶ್ರಯ ಶೆಡ್‌ ನಿರ್ಮಾಣ [5] 
255 ಸಮುದಾಯಕ್ಕಾಗಿ ಚಂಡಮಾರುತ ಆಶ್ರಯ ಶೆಡ್‌ ದುರಸ್ತಿ ಮತ್ತು ನಿರ್ವಹಣೆ [9] 
256 ಸಮುದಾಯದ ಆಟದ ಮೈದಾನ ನಿರ್ಮಾಣ [9] 
257 D 
258 ರ್ಮಾಣ D 
259 ಪೇರಿ ಮತ್ತು ನಿರ್ವಹಣೆ [3] 
D 


YG 


List of Individula Works takenup under MGNREGA 


SL..No. Works Size/capacity 
1 {Farm Pond Type-1 (15.0 x 15.0 x 3.0) m 185475 
2 ‘Farm Pond Type-2 (12.0 x 12.0 x 3.0) m 122854 
3 [Farm Pond -Type-3 ಸ (10.0 x 10.0 x 3.0) m | 90625 
4 ..|Farm Pond 4 Type-4 (9:0x 9.0 x 3.0) m 77375 
5 Trop Type 1 1.07 sqrA cross section 108680 
16 | TCB -Type- ಫ್‌ 0.72 sqm ross section 71270 
7 [TCB- Type- 3 0.54 sqm cross section 44160 
8 ITCB-Type-4 -10.45 sqm cross section 37225 
‘9 JOnionShed (9.40 x 5.40) mm. 65090 
0 ‘|Fish Culture Pond (10.00 x 15.00) m 100000 
i1 |Pigshelter (6.40 x 3.65) m 19000 
2 poultry (oli)shed. (4.25 x 2.00) m 50000. 
“13 [Cattle Shed (3.50 x 5.60) m 43000 
5 [Goat Shed (3.00 x 4.50) m 68000 
16. [Recharge Pit(tndividual}) ~ (3.90 x3.90) m 20000 
17 Veérni Compost Pit-type1 (3.65 x2.70)m -: 21000 
18 |Vermi Compost Pit -type2 |(5.50x2.70) m 27000 
19 [Soak pit (1.50 x 1.50 x 2.00) mm 14000 
20 Open well 3.00 m dia & 6.00 m depth 128000 
21 |Mushroom 144.50 x 4.00) m 95000 


- lle 


Rei. MLD 


ಆಸು - 3 


ed ——— Delay Compensation paid Sets 
ಖಿ FY 2020-21 FY 2021-22 

SLNo| District Dela Compansnign | Amount paid Delay Campenni | Amounepaid 
' ‘was paid (in Rs) was paid (in Rs) 

“1” [BAGALKOTE 0 0 0 0 
2 [BALLARI 7 57 91 775 
"3 | BELAGAVI 37 7726 3 663 
4 [BENGALURU 0 0 "09 0 
5 [BENGALURU RURAL 0 0 0 0 
6 JBIDAR k 0 0 88 495 
7 |CHAMARAJA NAGARA 0 0 0 0 
8 [CHIKKABALLAPURA 0 0 0 0 
‘9 JCHIKKAMAGALURU 3 43 5 201 
10 ICHITRADURGA 0 0 0 0 
11 DAKSHINA KANNADA [0 0 0 0 
12 JDAVANAGERE 3: 472 0 0 
13 IDHARWAR [0 0 0 0 
14 JGADAG 0 0 0 0 
15 [HASSAN 558 36542 30 4665 
16 JRAVERI 14 6462 12 6400 
17 JKALABURAGI 0 0 0 0 
18 |KODAGY 0. | 0 0 0 
19 IKOLAR 0 0 0 0 
20 KoPPAL 0 0 0 0 
21 |MANDYA 0 0 0 0 

22 |MysuRu p 0 0 0] 
23 |RAICHUR 0 0 0 0 
24 |RAMANAGARA 0 0 0 0 
25 [SHIVAMOGGA 272 47873 258 19796 
26 ITUMAKURU 29 593 4 283 
27 ' UDUPI 0 0 0 0 
28 [UTTARA KANNADA 5 15 0 0 
29 {VIJAYANAGARA 8 157 214 2322 
30 [VHAYPURA [0 0 0 0 
31 fYadgir 0 0 0 [ 

Total 936 J] 99940 705 35600 


.. ಅಸುಬುವೆ-4 


LCQ-1103 
Sl. Wage Due Payment (Rs. In Lakhs) 
District FY:2021-2022 
No. FY:2020-2021 | (1, 128-02-2022) 
1 [BAGALKOTE 176.13 3115 
2 [BALLARI To 40.23 
3 [BELAGAVI 663.86 147.9 
4 [BENGALURU 10.55 | 8.94 
5 [BENGALURU RURAL 57.88 19.23 
‘[6 [BIDAR 181.85 42.04 
CHAMARAJA NAGARA 121.98 — 39.66 
8 |CHIKKABALLAPURA 139.39 27.73 
9 [CHIKRAMAGALURU 60.4 10.32 
[50 CHITRADURGA 188.82 42.04 
11 [DAKSHINA KANNADA 24.52 3.91 
12 [DAVANAGERE 131.02 26.81 
13 [DHARWAR 178.42 72.77 
14 [GADAG 124.41 13.78 
15 [HASSAN 161.78 76.49 | 
16 [HAVERI 297.32 58.2 
17 [KALABURAGI 540.09 21.26 
18 |KODAGU T 15.31 3.4 
19 [KOLAR 4615] 56.9 
20 [KOPPAL 241.27 85.21 
CoTIMANDYA 65 I 
22 |[MYSURU | 285.09 27.39 
23 [RAICHUR 308.4 144.49 
24 [RAMANAGARA | 214.78 51.36 
25 |[SHIVAMOGGA 12068 | 9.51 
| 26 [TUMAKURU 223.89 15.56 
27 [UDUPI 8.05 0.49 
28 [UTTARA KANNADA 85.56 10.7 
[29 VIJAYANAGARA 141.77 0 - 
30 [VIJAYPURA 199.23 82.89 
31 [Yadpir 289.34 157.82 
Total 5573.1 1394.31 


ವಿಭಾನ ಪರಷತ್ತಿನ ಸದಸ್ಯರಾದ ಶ್ರೀ ಮಂಜುನಾಥ್‌ ಭಂಡಾರಿ (ಸ್ಥಫಳೀಯ ಸಂಸ್ಥೆಗಳ ಕೇತು) ಇವರು 
ಮಂಡಿಸಿರುವ ಚುಕ್ಕೆ ಗುರುತಿಸ ಪ್ರಶ್ನೆ 1572 ಗೆ ನೀಡುವ ಪೂರಕ ಟಿಪ್ಪಣಿ 


ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ರಾಜ್ಯದಲ್ಲಿ 2006-07ನೇ ಇಸವಿಯಿಂದ ಪರಿಣಾಮಕಾರಿಯಾಗಿ 
ಎಲ್ಲಾ ಜಿಲ್ಲೆಗಳಲ್ಲಿ ಅನುಷ್ಠಾನಗೊಳಿಸಲಾಗುತ್ತಿದೆ. ನರೇಗಾ ಯೋಜನೆಯಡಿ ಅನುಷ್ಠಾನಗೊಳಿಸುವ 
ಕಾಮಗಾರಿಗಳಲ್ಲಿ ವೈಯಕ್ತಿಕ ಹಾಗೂ ಸಮುದಾಯ ಕಾಮಗಾರಿಗಳು ಇರುತ್ತವ. ಕೇಂದ್ರ ಸರ್ಕಾರವು ಇದಕ್ಕಾಗಿ 
ಅನುಮತಿಸಲಾದ ಕಾಮಗಾರಿಗಳ ಪಟ್ಟಿಯನ್ನು ಒದಗಿಸಿರುತ್ತದ. ಅದರಂತೆಯೇ ಕಾಮಗಾರಿಗಳನ್ನು ಮತ್ತು 
ವೈಯಕಿಕ ಕಾಮಗಾರಿಗಳಿಗಾಗಿ: ಫಲಾನುಭವಿಗಳನ್ನು ಗ್ರಾಮ ಪಂಚಾಯತಿಗಳ ಗ್ರಾಮ ಸಭೆಗಳ ಮೂಲಕ ಆಯ್ಕೆ 
ಮಾಡಿಕೊಂಡು, ಅನುಮೋದಿಸಿಕೊಂಡು, ಕ್ಲಿಯಾ ಯೋಜನೆಯಲ್ಲಿ ಸೇರಿಸಿ ಸಕ್ಥಮ ಪ್ರಾಧಿಕಾರದಿಂದ 
ಅನುಮೋದನೆ ಪಡೆದು ಪಂಚಾಯತ್‌ ರಾಜ್‌ ಸಂಸ್ಥೆಗಳು ಮತ್ತು ಅಸುಷ್ಠಾನ ಇಲಾಖೆಗಳ ಮೂಲಕ: 
ಅನುಷ್ಠಾನಗೊಳಿಸಲಾಗುತ್ತಿದೆ. ವೈಯಕಿಕ ಕಾಮಗಾರಿಗಳ ಸೌಲಭ್ಯಗಳನ್ನು ಪಡೆಯಲು, ನರೇಗಾ ಅಧಿನಿಯಮ 
2005ರ ಅನುಸೊಚಿ-॥ ಪ್ಯಾರ-5ರಲ್ಲಿ ನಮೂದಿಸಿದ ಫಲಾನುಭವಿಗಳು ಅರ್ಹರಾಗಿರುತ್ತಾರೆ. 


ನರೇಗಾ ಯೋಜನೆಯಡಿ ಕಾಮಗಾರಿಗಳ ಅನುಷ್ಮಾನಕ್ಕೆ ಕಮಗಾರಿಗಳ ಅಂದಾಜು ಪಟ್ಟೆಯನ್ನು ತಯಾರಿಸಲು 
ಕೇಂದ್ರ ಸರ್ಕಾರ ಅಬಿವೃದ್ಧಿ ಪಡಿಸಿ ಕಳುಹಿಸಿದ SECURE ತಂತ್ರಾಂಶವನ್ನು ಬಳಸಲಾಗುತ್ತಿದೆ. ತಂತ್ರಾಂಶದಲ್ಲಿ 
ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅಂದಾಜು ಪತ್ರಿಕೆಗಳನ್ನು ತಯಾರಿಸುತ್ತಿದ್ದ, ಅಂದಾಜು ಪತ್ರಿಕೆಗಳಲ್ಲಿ 
ಲೋಕೋಪಯೋಗಿ ಇಲಾಖೆಯವರು ನಿಗಧಿಪಡಿಸಿದ ಸಾಮಗ್ರಿ ದರಗಳನ್ನು $0 ತಂತ್ರಾಂಶದಲ್ಲಿ 
ಅಳವಡಿಸಿಕೊಂಡು ಅನುಷ್ಠಾನಗೊಳಿಸಲಾಗುತ್ತಿದೆ. ಒಟ್ಟಾರೆ ಲೋಕೋಪಯೋಗಿ ಇಲಾಖೆಯವರು 
ಕಾಲಕಾಲಕೆ, ಬದಲಾಯಿಸಿದ ಸಾಮಗ್ರಿ ದರಗಳನ್ನು ಸರೇಗಾ ಯೋಜನೆಯ ಕಾಮಗಾರಿಗಳಿಗೆ ಅಳವಡಿಸಿ, 
5£CURE ತಂತ್ರಾ೦ಶದಲ್ಲಿ ಆರೋಹಿಸಿ, ಕಾಮಗಾರಿಗಳನ್ನು ಅನುಷ್ಠಾಸಗೊಳಿಸಲಾಗುತ್ತಿದೆ. 


ನಿರುದ್ಯೋಗ ಭತ್ಯೆಗೆ ಸಂಬಂಧಿಸಿದಂತೆ, ಯೋಜನೆಯಡಿ ನೊಂದಾಯಿತ ಕೂಲಿಕಾರರು ಉದ್ಯೋಗಕ್ಕಾಗಿ ಬೇಡಿಕೆ 
ಸಲ್ಲಿಸಿದ ದಿನಾಂಕದಿಂದ ಹದಿನೈದು ದಿನಗಳೊಳಗಾಗಿ ಉದ್ಯೋಗವನ್ನು ಒದಗಿಸಬೇಕು. ಇಲ್ಲದಿದ್ದಲ್ಲಿ 
ನಿರುದ್ಯೋಗ ಭತ್ಯೆಗೆ ಕೂಲಿಕಾರರು ಅರ್ಹರಾಗುತ್ತಾರೆ. ನಿರುದ್ಯೋಗ ಭತ್ಯಗೆ ನಿಯಮಗಳನ್ನು ರಚಿಸಲಾಗಿದೆ. 


ಇದರ ಜೊತೆಗೆ ಕೇ೦ದ್ರ ಸರ್ಕಾರದ ಅಧಿವಿಯಮದ ಅನುಸೂಚಿ 1 ಮತ್ತು ॥ ರಲ್ಲಿ ಸೂಚಿಸಿದಂತೆ, ಕೂಲಿ 
ಪಾವತಿಯಲ್ಲಿ ವಿಳಂಬವಾದರೆ, ವಿಳಂಬ ಪರಿಹಾರ ಭತ್ಯೆಯನ್ನು ನೀಡಲಾಗುವುದು. ಕೂಲಿ ಕಾರ್ಮಿಕರು ಕೆಲಸ 
ನಿರ್ವಹಿಸಿದ 15 ದಿನಗಳೊಳಗಾಗಿ ಕೂಲಿ ಪಾವತಿಸಬೇಕು ಇಲ್ಲದಿದ್ದಲ್ಲಿ 15ನೇ ದಿನದ ನಂತರ ವಿಳಂಬವಾದ ಪ್ರತಿ 


ದಿನಕ್ಕೆ"ಕೂಲಿ`ಕಾರ್ಮಾಕ ರಗ `ಪಾವತಸವಣಾವ ಫಾಲಯ ಮೊತ್ತಕ್ಕೆ ಶೇಕಡ 005ರಷ್ಟು ದರದಲ್ಲಿ ವಿಳಂಬ 
ಪರಿಹಾರ ಭತ್ಯೆಯನ್ನು ಪಾವತಿಸಬೇಕು. ಇದಕ್ಕೆ ಸಂಬಂಧಿಸಿದಂತೆ, ಸರ್ಕಾರದ ಆದೇಶವನ್ನು ದಿನಾಂಕ: 18-01- 


21ರಂದು ಹೊರಡಿಸಲಾಗಿರುತ್ತದೆ. 
" ರ್ದೇಶಕರು (ತಾಂತ್ರಿಕ) 


ಗ್ರಾಮೀಣಾಬಿವೃದ್ದಿ ಆಯುಕ್ತಾಲಯ 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


Sub: 


Read: 


Proceedings of Government of Karnataka 


Compensation tolabourers for the delay in wage payments under Mahatma Gandhi 
NREGS Kirnataka — regarding — 


1.. Mahatma Gandhi NREG Act 2005 

2. Operational. Guidelines 2013, 4" Edition 

3. Gol letter No. K-11011/01/2015-RE- 1(344646) dated 25 May 2016. 

4. SOP for Monitoring delayed payment and Compensation for delayed payment 
from MoRD dated: June 2017 


Preamble: 


1. 


As per, the Mahatma Gandhi National Rural Employment Guarantee Act, 2005 (Act 
No: 42 of 2005) provides legal guarantee of at least one hundred days of wage 
employment in a financial year to a rural household, whose adult members are 
volunteer to do unskilled and manual work. 

Under the Sectiori-3, subsection-3 of the said Act provides that, the disbursement of 
daily wages shall be made on weekly basis or in any case not later than a fortnight, 
after the date on which such work was done. 

Under the MGNREGA Act of Schedule IE, vide ref-3, clause 29: wage shall be paid 
mandatorily within 15 days of closure of e-NMR and delay compensation shall be 
made @ 0.05% of the unpaid wages per ಲ beyond the 16" day of closure of muster 


roll. 

Under the clause 29 Schedule I1 of Mahatma Gandhi NREGAct it has been mandated 
that in case of delays beyond 15-days the officers/agencies responsible for delay shall 
be Liable. 

Whereas, the entire work-flow steps from the moment of date of closure of muster 
roll until credit of moneys into the accounts of job card holders need to be identifies, 
time-limits fixed for each step and responsibility fixed on a public 
servant/personne/authority for each of these steps. 

Whereas, in case of delays beyond 15-days from the date of closure of muster roll; the 
persons/authority who is responsible for such a delay shall be identified and made 
accountable to reimburse back the payments made compensation to job card holder 
under this order - in proportion to the number of day's delay contributed by him/her. 
Whereas, the delay - compensation payment shall be made upfront within 15-days 
when it becomes due for payment as per this order. The same shali be automatically 


Ce 


calculated and then recovered from those who are responsible for the delays. It shall 
be the:-duty of the District Programme Coordinator or Programme Officer to ensure 
that the system is operationalised. 

8. As Karnataka is already on e-FMS & Ne-FMS, wherein wages (as well as material 
payments) are remitted electronically directly into the accounts of the worker/job 
card holder,.this way whole electronic log of wages as to when muster roll became 
due for payment and when the acival payment was remitted into the relevant account 
of labourer.is available in software. et J 

9. As per the guidelines, ‘N-eFMS has been ಹ vide reference (3) by MoRD to be 
follow in the system to adhere to the timelines by the field functionaries, MoRD 
officials and agencies in the processing of FTOs and crediting into accounts of the 
beneficiary.* _ 

10. To record the measurements in the MB and check measurements of the works, 
circulars issued by the Commissionerate of Rural Development (MGNREGA) vide 
letter No. RDP 174EGS/2014 dated 30-12-2015/01-01-2016 and 07/10-03-2015 shall 
be adhered to strictly in the processing of FTOs, and powers delegated therein to the 


concerned authorities shall be exercised accordingly. 


Hence the following order: 


Govt. Order No. RDP 264 EGS 2013 Bangalore Dated: 18-01-2019 


nthe circumstances explained in the preamble, following is ordered to come into effect 
immediately- ' Ka 
my No of Days 
Sl. | Process! Workflow yh [i ae | fromdate | How to track/ fix 
| Authority responsible | Allotted FR 
No, ; Step of e-NMR responsibility 
| - forthestep for Step ] 
| closure K | 
Panchayat "| SENS 
f Muster | Development Officer/ PR 
Closure 0 k us ೫ p A NREGASoft & 
Robaten ಮ FH 5-4 $209 & 3 | relevant software 
1 measurement 0 signatory 3 - days FS We 
work & MB & p 
4 ನ F i the concerned 
recording AEME/TAE/Technical ” 
: person 
Assistant 
Check AD/ 
2 6 AEE(PREDY/ Technical | 1-day 4 day -dಂ- 
Measurement: f 
Coordinator 


ಳ 


Bill preparation & 
submission to 


JE/AE Section Officer/ 


y ರ Technical Assistant Ay ay N | 
Panchayat/Impleme | : el 
nting Agency i 
Generation of i 
Wagelist and sent .}. Dara Entry Operator | 1-day 6% day -dಂ- 
to 1 Sipnatory i i | 
] Panchayat - 
Signing of FTO by Development. | 
ಸ ಮ Officer/Designated 1% | dey ಸ fd j 
signatory official 
Grama Panchayat 
FTO Signing by 2 Adhyaksha Jiay 8» day ಸ 
- signatory Authority/Designated 
2° signatory official 
Wage cxedit in to | NIC New Delh/PFMS ie ರ 
the account of the New Delhi/Nodal 7-days |... pe ಗ NIC 
wage ‘seeker Bank (SBI) Mumbai k 
; ) software 


As per the above table, N 


time scheduled stipulated.in.the abowe-table, 


responsibilities and apportion recoveries as per delays. 


C New Delhi NREGA soft/Software shall track and operationalise 


MoRD New Delhi shall also be requested to provide wage funds for Ne-FMS to maintain the 


By the Order and in the Name of 


Under secretary. to Government of Karnataka 


Rural Development & Panchayat Raj Dept. 


1. The Accountant General in Karnataka, Bangalore/ Dharwar 


2. Allthe chief Executive Officers of Zilla Panchayats 
3. Allthe Executive Officers/POs of Taluk Panchayats 


ಮ —— 
(Rangana Gowda) \ ಇ o\| ರ \ 


4. All the Panchayat Development Officers/Secretaries of Grama Panchayats (Through 


Executive/PO’s Officers of Taluk Panchayats) 


-5. Shri.P.K.Mittal, Senior. Tech Director, NIC, MoRD, Krishi Bhavan, New Delhi-110014 


Copy sot information to submitted to: 


1. 


. Bangalore. 


Private Secretary to Hon’ble Minister for Rural Development & Panchayat Raj Dept, 


Vikas Soudha, Bangalore. 
Personal Secretary to Chief Secretary of Govt. of Kernaioke Widhana Soudha, 


Persona Secretary to Additional Chief Secretary cum Development Commissioner 
Vidhana Soudha, Bangaloze. 

Personal Secretary to Additional Chief Secretary cum Development Commissioner 
Vidhana Soudha, Bangalore. 

Personal Secretary to Principal Secretary, Rural Development & Panchayat Raj Dept. 


-S.Building, Bangalore. 
Personal Secretary to Secretary (PR), Rural Development & Panchayt Raj Dept, 


.S.Building, Bangalore. 


A 

Regional Commissioners Bangalore/Mysore/Gulbarga/Belagavi. 
All the Deputy Commissioners of Districts 

he Director, ANSSIRD, Lalitha Mahal Road, Myosre. 


T 
The compiler, Karnataka Gazette, Bangalore 


Nal 


[on 


SEES 


All the Ombudsman of Districts 
Allthe officers of the Commissionerate, Rural Development (MGNREGS) 

Special Officer, Computer Cell RD & PR with a request to upload this information in 
the departmental website. , 

Editor cum PRO, RD & PR with request to publish this matter in the next issue of 


Karnataka Vikasa Magnize. 
M/s Effia Technologies, for information with a request to upload this information to 


www.endJendsolutions.com 


. Guard File. 


ಗ್ರಾಮೀಣಾಭಿವೃದ್ಧಿ'ಮತ್ತು ಪಂಚಾಯತ್‌ ಕಜೌ್‌`ಸಚವಾಲಯ 


ಕರ್ನಾಟಕ ರಾಜ್ಯ ನಿರುದ್ಯೊ ಗ ಭತ್ಯೆ ಸರಿದಾಂತಿ ನಿಯಮಗಳು — 2006 


ಸಂಖ್ಯೆ: ಆರ್‌ಡಿಸಿ-ಇಜಿಎಸ್‌ ಸ್‌/154/2021, ದಿನಾಂಕ19-11- 2021ರನ್ನಯ ತಿದ್ದುಪಡಿ ಮಾಡಲಾಗಿದೆ 


ಮಹಾತ್ಯಗಾಂಧಿ' ರಾಷ್ಟ್ರೀಯ : ಗ್ರಾಮೀಣ : ಉದ್ಯೋಗ ಖಾತ್ರಿ ಅಧಿನಿಯಮ. 2005ರ (2005ರ ಕೇಂದ್ರ 
ಅಧಿನಿಯಮ 42) 7ನೇ ಪ್ರಕರಣ ಹಾಗೂ 32ನೇ SBA 2(ಎ) ಉಪ ಪ್ರಕರಣದಿಂದ ಪ್ರದತ್ತವಾದ, ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು' “ಕರ್ನಾಟಕ ರಾಜ್ಯ ನಿರುದ್ಯೋಗ ಭತ್ಯ ಸಂದಾಯ ನಿಯಮಗಳು 7006”ರನ್ನು 
ನ ಸದರಿ ನಿಯಮಗಳಿಗೆ. ಸರ್ಕಾರದ ಅಧಿಸೂಚನೆ ಸಂಖ್ಯೆ ಆರ್‌ಡಿಸಿ- ಸಾಜಿಂಸ್‌ಗ54/207, - ದಿನಾಂಕ:19-11- 
2021 ರನ್ವಯ ತಿದ್ದುಪಡಿ ತರಲಾಗಿಮುಪುಡೆರಿಂದ, 


ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಧಿನಿಯಮ, . 2005ರ (2005ರ ಕೇಂದ್ರ 
ಅಧಿನಿಯಮ 42) 7ನೇ ಪ್ರಕರಣ ಹಾಗೂ 32ನೇ ಪ್ರಕರಣದ 2(ಎ) ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡಂತೆ ನಿಯಮಗಳನ್ನು ರಚಿಸುತ್ತದೆ, ಎಂದರೆ 


1. ಹೆಸರು ಮತ್ತು ಪ್ರಾರಂಭ 
(1) ಈ ನಿಯಮಗಳನ್ನು ಕರ್ನಾಟಕ ರಾಜ್ಯ ನಿರುದ್ಯೋಗ ಭತ್ಯೆ ಸಂದಾಯ ನಿಯಮಗಳು-2006 ಎಂದು 


ಕರೆಯತಕ್ಕದ್ದು 
(2) ಈ ನಿಯಮಗಳು. ಕರ್ನಾಟಕ "ರೌಜ್ಯ ಪತ್ರದಲ್ಲಿ ಅಂತಿಮವಾಗಿ ಪ್ರಕಟವಾದ ದಿನಾಂಕದಿಂದ ಜಾರಿಗೆ 
ಬರತಕ್ಕದ್ದು. k 


2. ಪರಿಭಾಷೆಗಳು: 
(1) "ಅಧಿನಿಯಮ' ಎಂದರೆ, ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ 
ಕು 
2005 (2005ರ ಕೇಂದ್ರ ಅಧಿನಿಯಮ 42) 


(ಜಿಲ್ಲಾ ಕಾರ್ಯುಕ್ರಮು-ಸಮನ್ವಯಾಧಿಕಾರಿ” ವಂದರೆ7 ಇಕಾ ಪಂಚಾಯತ್‌ ಮುಖ್ಯೆ 
ಕಾರ್ಯನಿರ್ವಹಣಾಧಿಕಾರಿ. 


(3) "ನಿಧಿ ಎಂದರೆ, ಅಧಿನಿಯಮದ 21 ನೇ ಪ್ರಕರಣದ ಮೇರೆಗೆ ಸ್ಥಾಪಿಸಲಾದ ಕರ್ನಾಟಕ ರಾಜ್ಯ ಉದ್ಯೋಗ 
ಖಾತರಿ ನಿಧಿ. 

(4) "ಕಾರ್ಯಕ್ರಮ ಅಧಿಕಾರಿ” ಎಂದರೆ, ತಾಲ್ಲೂಕು ಪಂಚಾಯಿತಿ ಕಾರ್ಯ ನಿರ್ವಾಹಕ ಅಧಿಕಾರಿ. 

(5) “ಯೋಜನೆ”: ಎಂದರೆ, ಅಧಿನಿಯಮದ 4ನೇ ಪ್ರಕರಣದ ಮೇರೆಗೆ ಅಧಿಸೂಚಿಸಲಾದ ರಾಷ್ಟ್ರೀಯ 
ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ-ಕರ್ನಾಟಕ. 


(6) * ರಾಜ್ಯ ಪರಿಷತ್ತು” ಎಂದರೆ, ಅಧಿನಿಯಮದ 12ನೇ ಪ್ರಕರಣದ ಮೇರೆಗೆ ರಚಿಸಲಾದ ಕರ್ನಾಟಕ ರಾಜ್ಯ 
ಉದ್ಯೋಗ ಖಾತರಿ ಪರಿಷತ್ತು 


(7) "ನಿರುದ್ಯೋಗ ಭತ್ಯೆ' ಎಂದರೆ, ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ಮಾಡಲಾಗುವ ಸಂದಾಯ. 
3. ಸಕ್ಷಮ ಪ್ರಾಧಿಕಾರ :- ಗ್ರಾಮ ಪೆಂಚಾಯತಿಯು, ಅಧಿನಿಯಮದ 4ನೇ ಪ್ರಕರಣದ ಮೇರೆಗೆ ರೂಪಿಸಲಾದ 
ಯೋಜನೆಗನುಸಾರವಾಗಿ ನಿರುದ್ಯೋಗ ಭತ್ಯೆಯನ್ನು ಸಂದಾಯ ಮಾಡಲು ಸಕ್ಷಮ ಪ್ರಾಧಿಕಾರವಾಗಿರತಕ್ಕದ್ದು. 
4. ನಿರುದ್ಯೋಗ ಭತ್ಯೆಯ ಸಂದಾಯದ ಕಾರ್ಯವಿಧಾನ ಮತ್ತು ಸಂದಾಯದ ರೀತಿಯನ್ನು ಅಧಿನಿಯಮದ 4ನೇ 
ಪ್ರಕರಣದ ಮೇರೆಗೆ ರೂಪಿಸಿದ ಯೋಜನೆಯಲ್ಲಿ ನಿಯಮಿಸತಕ್ಕದ್ದು 


ಬಿ 


1 


5. ನಿರುದ್ಯೋಗ ಭತ್ಯೆಯನ್ನು ಕ್ಲೇಮು ಮಾಡುವುದಕ್ಕಾಗಿ ಪೂರೈಸಬೇಕಾದ ಅತ್ಯಗತ್ಯ ಷರತ್ತುಗಳು:- 


(ಎ) ವ್ಯಕ್ತಿಯು, ಅಂದರೆ ಕುಟುಂಬವು ಉದ್ಯೋಗ ಚೀಟಿಯನ್ನು ಹೊಂದಿರತಕ್ಕದ್ದು ಮುತ್ತ ಆ ವ್ಯಕ್ತಿಯನ್ನು 
ವೈಯಕಿಕ ಸಂಖ್ಯೆಯಿಂದ ಗುರುತಿಸುವಂತಿರತಕದ್ದು 


(ಬಿ). ವ್ಯಕ್ತಿಯು. ನಮೂನೆ-6ರಲ್ಲಿ ' ಅಥವಾ ಸರ್ಕಾರವು ಅಧಿಕೃತಗೊಳಿಸಿದ. ಇತರೆ ಯಾವುದೇ ವಿಧಾನದೆಲ್ಲಿ 


ಕೆಲಸಕ್ಕಾಗಿ ಗ್ರಾಮ ಪಂಚಾಯತಿಯಲ್ಲಿ ಅರ್ಜಿ ಹಾಕಿರತಕ್ಕದ್ದು ಮತ್ತು ಗ್ರಾಮ ಪಂಚಾಯತಿಯು ನೀಡಿದ 


ಕ 


ದಿನಾಂಕ ಸಹಿತವಾದ ಸೀಕೃಠಿಯನ್ನು ಹೊಂದಿರತಕ್ಕದ್ದು ಮತ್ತು ಅರ್ಜಿಯನ್ನು. ನರೇಗಾ ತಂತ್ರಾಂಶ 


ಬ೦ಿ.ಐ.ಎಸ್‌.ನಲ್ಲಿ ದಾಖಲಿಸಿರತಕ್ಕದ್ದು. 

(ಸಿ), ಗ್ರಾಮ ಪಂಚಾಯತಿಯು, ವ್ಯಕ್ತಿಯು ಕೆಲಸಕ್ಕಾಗಿ ಅರ್ಜಿ, ಸಲ್ಲಿಸಿದ: ಹದಿನೈದು ದಿನಗಳ ಒಳಗಾಗಿ ಅಥವಾ 
ಅರ್ಜಿಯಲ್ಲಿ ಸೂಚಿಸಿದ ದಿನಾಂಕ, ಇವುಗಳಲ್ಲಿ `'ಯಾವುದು' ನಂತರಪವೊ,' ಅದರ ' ಒಳಗಾಗಿ ಉದ್ಯೋಗ 
ಒದಗಿಸಿರಬಾರದು. 


5ಎ. ಸಂದಾಯ : ಮಾಡಬೇಕಾದ ನಿರುದ್ಯೋಗ ಭತ್ಯೆ pe ನಿರುದ್ಯೋಗ ನತ್ಯೆಯು ಆರ್ಥಿಕ ವರ್ಷದ ಮೊದಲ 130 
ದಿನಗಳಿಗೆ ಕೂಲಿ ಮೊತ್ತದ ನಾಲ್ಕನೆಯ ಒಂದು ಭಾಗ ಮತ್ತು ಆರ್ಥಿಕ ವರ್ಷದ ಉಳಿದ ದಿನಗಳಿಗೆ ಕೂಲಿ ಮೊತ್ತದ 


ಎರಡನೇ ಒಂದು ಭಾಗಕ್ಕಿಂತ ಕಡಿಮೆ ಇರತಕ್ಕದ್ದಲ್ಲ. 


5ಬಿ. ನಿರುದ್ಯೋಗ ಭತ್ಯೆ ಸಂದಾಯದ ಕಾರ್ಯ ವಿಧಾನ :- 

(1) ನಿರುದ್ಯೋಗ ಭತ್ಯೆ ಕೋರಿಕೆ ಅರ್ಜಿಯನ್ನು ವ್ಯಕ್ತಿಯು ತಾಲ್ಲೂಕು ಪಂಚಾಯತಿ ಸಹಾಯಕ ನಿರ್ದೇಶಕರು 
(ಗಾಮೀಣ ಉದ್ಯೋಗ) ರವರಿಗೆ ಸಲ್ಲಿಸಬೇಕು. ಸಹಾಯಕ ನಿರ್ದೇಶಕರು. (ಗ್ರಾಮೀಣ ಉದ್ಯೋಗ) ವ್ಯಕ್ತಿಯು 
ಅರ್ಜಿ ಸಲ್ಲಿಸಿದ ಒಂದು ತಿಂಗಳೊಳಗಾಗಿ, ಉಭಯ ಪಕ್ಷಗಳಿಗೆ ನೊಟೇಸು ನೀಡಿ, ವಿಚಾರಣೆಯನ್ನು ನಡೆಸಿ, 
ವಾಸ್ತವಾಂಶಗಳನ್ನು ಪರಿಶೀಲಿಸಿ ನಿರುದ್ಯೋಗ ಭತ್ಯೆ ಕುರಿತು ಆದೇಶವನ್ನು ಹೊರಡಿಸುವುದು. ನಿರುದ್ಯೋಗ 
ಭತ್ಯೆಯನ್ನು ನೀಡಲು ಒಪ್ಪಿದಲ್ಲಿ, ಕರ್ತವ್ಯ ಲೋಪದ ಅಂಶಗಳು ಕಂಡು ಬಂದಲ್ಲಿ ಅದನ್ನು ಆದೇಶದಲ್ಲಿ 
ಗುರುತಿಸಬೇಕು. 


(2) ಸಹಾಯಕ ನಿರ್ದೇಶಕರು (ಗ್ರಾಮೀಣ ಉದ್ಯೋಗ) ರವರ ಆದೇಶದಿಂದ ಬಾಧಿತನಾದ ಪಕ್ಷಕಾರನು, ಆದೇಶ 
ಹೊರಡಿಸಿದ 15 ದಿನಗಳೊಳಗಾಗಿ ಉಪ ಕಾರ್ಯದರ್ಶಿ (ಅಭಿವೃದ್ಧಿ), ಜಿಲ್ಲಾ ಪಂಚಾಯತಿ: ರವರಿಗೆ 
ಮೇಲ್ಮನವಿ ಸಲ್ಲಿಸತಕ್ಕದ್ದು, ಉಪ ಕಾರ್ಯದರ್ಶಿ(ಅಭಿವೃದ್ಧಿ) ರವರು ಮೇಲ್ಮನವಿ ಸಲ್ಲಿಕೆಯಾದ ಒಂದು 
ತಿಂಗಳೊಳಗಾಗಿ ಮೇಲ್ಮನವಿ ಅರ್ಜಿಯನ್ನು ಪರಿಶೀಲಿಸಿ ಆದೇಶ ಹೊಠಡಿಸತಕ್ಕದ್ದು. 

3) ಉಪ ಕಾರ್ಯದರ್ಶಿ(ಅಭಿವೃದ್ಧಿ) ರವರ ಆದೇಶದಿಂದ ಬಾಧಿತನಾದ ಪಕ್ಷಕಾರನು, ಆದೇಶ ಹೊರಡಿಸಿದ 15 
ದಿನಗಳೊಳಗಾಗಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತಿ ರವರಿಗೆ ಮೇಲ್ಮನವಿ 
ಸಲ್ಲಿಸತಕ್ಕದ್ದು. ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರವರು ಮೇಲ್ಮನವಿ ಸಲ್ಲಿಕೆಯಾದ 03 (ಮೂರು) 
ತಿಂಗಳೊಳಗಾಗಿ ಮೇಲ್ಮನವಿ ಅರ್ಜಿಯನ್ನು ಪರಿಶೀಲಿಸಿ ಅಂತಿಮ ಆದೇಶ ಹೊರಡಿಸತಕ್ಕದ್ದು, 

(4) ನಿರುದ್ಯೋಗ ಭತ್ಯೆ ಕೋರಿ ವ್ಯಕ್ತಿಯು ಅರ್ಜಿ ಸಲ್ಲಿಸಿದ ಒಂದು ತಿಂಗಳೊಳಗಾಗಿ ಸಹಾಯಕ ನಿರ್ದೇಶಕರು 
(ಗ್ರಾಮೀಣ ಉದ್ಯೋಗ) ರವರು ಯಾವುದೇ ಆದೇಶ ಹೊರಡಿಸದೇ ಇದ್ದಲ್ಲಿ, ವ್ಯಕ್ತಿಯು ನೇರವಾಗಿ ಉಪ 

ಕಾರ್ಯದರ್ಶಿ(ಅಭಿವೃದ್ಧಿ) ರವರಿಗೆ ನಿರುದ್ಯೋಗ ಭತ್ಯೆ ಕೋರಿಕೆ ಅರ್ಜಿ ಸಲ್ಲಿಸಬಹುದು. 


5. ವಿಳಂಬ ಸಂದಾಯ ಪರಿಹಾರ :-ನಿರುದ್ಲೋಗ ಭತ್ಯೆ ಪಾವತಿಸಲು ಆದೇಶ ಹೊರಡಿಸಿದ 15 ದಿನಗಳೊಳಗಾಗಿ 


ನಿರುದ್ಯೋಗ ಭತ್ಯೆಯನ್ನು ವ್ಯಕ್ತಿಗೆ ಪಾವತಿಸಬೇಕು. ತಪ್ಪಿದಲ್ಲಿ ವ್ಯಕ್ತಿಯು ವಿಳಂಬ ಪರಿಹಾರ ಪಡೆಯಲು 


ನು ಪಿ 


ಅರ್ಹನಾಗಿರುತಾನೆ. 


' 5ಡಿ. ನಿರುದ್ಯೋಗೆ ಭತ್ಯೆ'ಪಾವಶಿಸುವೆ ಬಾಧ್ಯತೆಯ ಮುಕ್ತಾಯಗೊಳ್ಳುವುದು :- ವ್ಯಕ್ತಿಯು, 
(1) ಆತನು ಅಥವಾ ಆತನ ಕುಟುಂಬದ ಇತರೆ ಯಾವುದೇ ವಯಸ್ಕ ಸದಸ್ಯನು ಕೆಲ ) 
- ಮಾಡಿಕೊಳ್ಳುವಂತೆ ಗ್ರಾಮ ಪಂಚಾಯತಿ ಅಥವಾ ತಾಲ್ಲೂಕು ಪಂಚಾಯತಿಯ ನ ಅಧಿಕಾರಿಯು 
ವ್ಯಕ್ತಿಗೆ ಸೂಚಿಸಿರುವುದು; ಅಥವಾ 
(2) ಅವನು ಕೆಲಸ ಕೋರಿದ ಅವಧಿಯು" ಮುಕಾ ಕ್ರಾಯೆಗೊಂಡಿದ್ದು, ಆತೆನ ಕುಟುಂಬದ ಯಾವೊಬ್ಬ ಸದೆಸ ಸರು 
ಕೆಲಸಕ್ಕೆ ಹಾಜರಾಗದೆ ಇರುವುದು; ಅಥವಾ 


9: ಆತನ ಕುಟುಂಬವು ಆ ಆರ್ಥಿಕ ವರ್ಷದಲ್ಲಿ ಒಂದು ಮೂರು ದಿನಗಳು ಅಥವಾ ಅಧಿನಿಯಮದ ಪ್ರ 


3(4)ರಡಿಯಲ್ಲಿ ಸರ್ಕಾರ ಅಧಿಸೂಚಿಸಿದ ದಿನಗಳಿಗೆ: ಸಮನಾದ ಉದ್ಯೋಗವನ್ನು Grn 


ಪಡೆದಿರುವುದು?” ಅಥವಾ 


(4) ಅತನ ಕುಟುಂಬವು ಕೆಲಸ ನಿರ್ವಹಿಸಿದ ದಿನಗಳಿಗೆ ಪಡೆದಿರುವ ಕೂಲಿ ಮತ್ತು ನಿರುದ್ಯೋಗ ಭತ್ಯೆಯನ್ನೂ 
ಒಳಗೊಂಡಂತೆ, ಆ ಆರ್ಥಿಕ ವರ್ಷದಲ್ಲಿ ಒಂದು ನೂರು ದಿನಗಳಿಗೆ ಲಭ್ಯವಾಗುವಷ್ಟು ಕೊಲಿಯನ್ನು 


ಪಡೆದಿರುವ ಸಂದರ್ಭದಲ್ಲಿ, 
"ನಿರುದ್ಯೋಗ ಭತ್ಯೆಯನ್ನು ಪಾವತಿಸುವ ರಾಜ್ಯ ಸರ್ಕಾರದ ಭಾಧ್ಯತೆಯು ಮುಕ್ತಾಯಗೊಳ್ಳುತ್ತದೆ. 


5ಇ. ನಿರುದ್ಯೋಗ ಭತ್ಯೆ ಕೋರಿಕೆ ತಿರಸ್ಕರಿಸುವುದು po ವ್ಯಕ್ತಿಯು, 
(1) ನೀಡಲಾದ ಉದ್ಯೋಗವನ್ನು ತಿರಸ್ಕರಿಸಿದಲ್ಲಿ, ಅಥವಾ 
(2) ಕೆಲಸಕ್ಕೆ" ಹಾಜರಾಗಲು ಸೂಚಿಸಿದ 15 ದಿನಗಳೊಳಗಾಗಿ ಕೆಲಸಕ್ಕೆ ಹಾಜರಾಗದೇ ಇಡ್ಲಲ್ಲಿ, ಅಧವಾ 
(3) ಅನುಷ್ಠಾನ ಏಜೆನ್ಸಿಯ ಅನುಮತಿ ಪಡೆಯದೇ ಒಂದು ವಾರಕ್ಕಿಂತ ಹೆಚ್ಚು ಅವಧಿಗೆ ಕೆಲಸಕ್ಕೆ ಗೈರು 
ಹಾಜರಾದಲ್ಲಿ, ಅಥವಾ 
(4) ಯಾವುದೇ ತಿಂಗಳಿನಲ್ಲಿ ಅನುಮತಿ ಪಡೆಯದೆ ಒಟ್ಟು ಒಂದು ವಾರ ಮೀರಿದ ಅವಧಿಗೆ ಕೆಲ ಸಕ್ಕೆ ಗೈರು 
ಹಾಜರಾದಲ್ಲಿ, 


| -ಅಧಿನಿಯಮದಡಿಯಲ್ಲಿ--ಮೂರು--ಅಿಂಗಳ--ಅವಧಿಯವರೆಗೆ ನಿರುದ್ಯೋಗ ಭತ್ಯೆ ನನರರ 
. ಅರ್ಹನಾಗಿರುವುದಿಲ್ಲ. ಆದರೆ ಯಾವುದೇ ಸಂದರ್ಭದಲ್ಲಿ ಕೆಲಸ ಪಡೆಯಲು ಅರ್ಹನಾಗಿರುತ್ತಾನೆ. 


5ಎಫ್‌. ನಿಗದಿತ ಅವಧಿಯೊಳಗೆ ನಿರುದ್ಯೋಗ ಭತ್ಯೆ ಕುರಿತಂತೆ ಈ ನಿಯಮಗಳ ಪ್ರಕರಣ 5(ಬಿರಲ್ಲಿ ತಿಳಿಸಿರುವ 


ಪ್ರಾಧಿಕಾರಗಳು ಯಾವುದೇ ನಿರ್ಧಾರ ಕೈಗೊಳ್ಳಲು ಮತ್ತು ಆದೇಶ ಹೊರಡಿಸಲು ವಿಫಲರಾದಲ್ಲಿ ಸ್ವಯಂ ಚಾಲಿತವಾಗಿ 
ವ್ಯಕ್ತಿಯು ನಿರುದ್ಯೋಗ ಭತ್ಯೆ ಪಡೆಯಲು ಅರ್ಹನಾಗುತ್ತಾನೆ. 


6. ನಿರುದ್ಯೋಗ ಭತ್ಯೆಯನ್ನು ಸಂದಾಯ ಮಾಡದಿರುವುದಕ್ಕೆ ಇರುವ ಷರತ್ತುಗಳು. ಮತ್ತು ಪರಿಸ್ಥಿತಿಗಳು: 
ಎ. ಅಧಿನಿಯಮದ 7ನೇ. ಪ್ರಕರಣದ (3)ನೆಯ ಉಪ ಪ್ರಕರಣದ ಉಪಬಂಧಗಳಿಗೆ ಸಂಬಂಧಿಸಿದಂತೆ 
ನಿರುದ್ಯೋಗ ಭತ್ಯೆ ಸಂದಾಯದ ಹೊಣೆಗಾರಿಕೆಯು ನಿಂತು ಹೋಗಿದ್ದರೆ; 


ಬಿ. ಕೇಂದ್ರ ಸರ್ಕಾರವು, ಈ ಅಧಿನಿಯಮದ 27ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೇರೆಗೆ ನಿಧಿಗಳನ್ನು 
ನಿಲ್ಲಿಸಲು ಆದೇಶಿಸಿದೆ, 


- ಆಗ ನಿರುದ್ಯೋಗ ಭತ್ಯೆಯನ್ನು 'ಸಂದಾಯ ಮಾಡಲಾಗುವುದಿಲ್ಲ. 


A TN A Aakash. ema 


ನಿರುದ್ಯೋಗ ಭತ್ಯೆಯು ' "ಕುಟುಂಬದ ` ಉಡ್ಕೋಗ ಹೆಕ್ಕುದಾರಿಕೆಯನ್ನು ಕಡತೆಗೊಳಿಸತಕ್ಕದ್ದೆಲ. ನಿರುದ. 
ಚತ್ಯೆಯನ್ನು ಒದಗಿಸಿದ್ದರೊ ಸಹ ಆ ಕುಟುಂಬವು: ಒಂದು ಹಣಕಾಸು ವರ್ಷದಲ್ಲಿ ಕನಿಷ್ಠ 100 ದಿನಗಳ ಕೆಲಸಕ್ಯಾ 
ಬೇಡಿಕೆ ಸಲ್ಲಿಸಿದ್ದಲ್ಲಿ ಅದನ್ನು ಪಡೆಯಲು ಹಕ್ಕು ಹೂಂದಿರುವುದು ಮುಂದುವರೆಯತ ಕೃದ್ದು. " 
ನಿರುದ್ಯೋಗ ಭತ್ಯೆ ನಿಧಿ :-ನಿರುದ್ಯೋಗ ಭತ್ಯೆಯನ್ನು ಕರ್ನಾಟಕ ರಾಜ್ಯ ಉದ್ಧೋಗ ಖಾತರಿ ನಿಧಿ (iis 
State Employment Guarantee: Fund- KSEGF) ಖಾತೆಯಿಂದ ಪಾವತಿಸತಕ್ಕದ್ದು, ನಂತರದಲ್ಲಿ 


- ನಿರುದ್ಯೋಗ ಭತ್ಯೆ ಪಾವತಿಗೆ ಕಾರಣರಾದ ಅಧಿಕಾರಿ/ಸಿಬ್ಬಂದಿಯಿಂದ . ನಿರುದ್ಯೋಗ: ಭತ್ಯೆಯ ಮೊತ್ತವನ್ನು ವಸೂಲಿ 


ಜವ. 


, ಮಾಡಿ ಕರ್ನಾಟಕ ರಾಜ್ಯ ಉದ್ಯೋಗ ಖಾತರಿ ನಿಧಿ ಖಾತೆಗೆ ಪಾವತಿಸತಕ್ಕ 


ನಿಧಿಯಿಂದ ಮಾಡಲಾದ ad ವರದಿ: — 
(1) ತಾಲ್ಲೂಕು ಪಂಚಾಯತಿಯ. ಕಾರ್ಯಕ್ರಮ ಅಧಿಕಾರಿಯು, ವಿರುಬ್ಯೋಗ . ಭತ್ಯೆಗಳ. ನಿಧಿಯ ಅಡಿಯಲ್ಲಿ: 
' ಮಾಡಲಾದ 'ವೆಚ್ಚದ ಮಾಸಿಕೆ ಪರದಿಯನ್ನು' ಜಿಲ್ಲಾ ಕಾರ್ಯಕ್ರಮ ಸಮನ್ವಯಾಧಿಕಾರಿಗ ಮತ್ತು ರಾಜ್ಯ 
ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು 


(2) ರಾಜ್ಯ ನಿಧಿಯ' ಅಭಿರಕ್ಷಕನು, ವೆಚ್ಚದ ಹಾಗೂ ನಿರುದ್ಯೋಗ ಭತ್ಯೆ ನಿಧಿಯಿಂದ ಬಿಡುಗಡೆ ಮಾಡಿದ ಹಣದ 
ಮಾಸಿಕ ವರದಿಯನ್ನು ರಾಜ್ಯ ಪರಿಪತ್ತಿಗೆ ಪರಿಗಣನೆಗಾಗಿ ಸಲ್ಲಿಸತಕ್ಕದ್ದು, 


ಕರ್ಪಾಟಕ ರಾಜ್ಯಪಾಲರ ಆಜ್ಞಾನುಸಾರ 
ಹಾಗೂ ಅವರ ಹೆಸರಿನಲ್ಲಿ, 
ಸಹಿ/- 
(4. ನದೀಮ್‌ ಅಹ್ಮದ್‌) 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 


